- ಪುಸ್ತಕ ಪ್ರಪಂಚ 
ಮಾಸಿಕ 


ಸಂಪುಟ ೪೭ ಸಂಚಿಕೆ-೧೨ 


| ಸೆಪ್ಟೆಂಬರ್‌-೧೯೯೭ 


ಮಂಖ ಚಿತ್ರ 
6 
ಉಪರಾಷ್ಟ್ರಪತಿ ಶ್ರೀ ಕೃಷ್ಣ ಕಾಂತ 
ರೆಕ್ಟಾಪುಟ-೪ 
ಡಾ| ಕೆ. ಕೃಷ್ಣಮೂರ್ತಿ 


ಸಂಪಾದಕ ಮಂಡಳಿ: 
ಪಧಾನ ಸಂಪಾದಕರು 


ಇಂ 


ಡಾ|| ದೇ. ಜವರೇಗೌಡ 
ಸಂಪಾದಕ 
ಚಂದ್ರ ಶೇಖರಾರಾಧ್ಯ 


' 
ಸದಸ್ಯರು 


ಯು. ಪ್ರಭು 
ಅಧ್ಯಕ್ಷರೂ (ಪ್ರಭಾರ) 
ಹೆಚ್‌. ಎಸ್‌. ಮಹದೇವ ಪ್ರಸಾದ್‌ 
ಉಪಾಧ್ಯಕ್ಷರು 
ವೈ. ಎನ್‌. ಶಂಕರೇಗೌಡ 
ಖಜಾಂಚಿ 


ಡಾ|| ಎಚ್‌. ಎಂ. ನಾಗರಾಜು 
ಪ್ರಧಾನ ಕಾರ್ಯದರ್ಶಿ 


ಜಿ. ಬ. ನಾರಾಯಣರಾವ್‌ 
ರಾ. ವೆಂ. ಶ್ರೀನಿವಾಸಮೂರ್ತಿ 
ಡಾ|| ಪ್ರಧಾನ್‌ ಗುರುದತ್ತ 
ಪರಮಶಿವ ನಡುಬಿಟ್ಟಿ 

ಡಾ|| ಹಾ. ತಿ. ಕೃಷ್ಣೇಗೌಡ 
ಸಿ. ನಾಗಣ್ಣ 

ಲತಾ ರಾಜಶೇಖರ್‌ 


ಪರಿವಿಡಿ 


೧. 


ನಮ್ಮು ಉಪರಾಷ್ಟ್ರಪತಿ 


ಶ್ರೀ ಕೃಷ್ಣಕಾಂತ್‌ ದ್ದ ೧ 
ಸಿ.ನಾಗಣ 
[= 
೨. ವಯಸ್ಕ ಶಿಕ್ಷಣತಜ್ಞ ಇನ್ನಿಲ್ಲ ಆ. TN 
—ದೇಜಗೌ 
ತಿ. ಭಾರತ ಕುಟುಂಬ ಯೋಜನೆಯ 
ಇತಿಹಾಸ .... ೯ 
ಎಟ. ಆರ್‌. ನಾಗಪ್ಪ 
೪. ಸ್ವಾತಂತ್ರ ಪೂರ್ವ ಹಾಗೂ ಸ್ವಾತಂತ್ರೋತ್ತರ 
ಭಾರತ: ಒಂದು ಸಿಂಹಾವಲೋಕನ... ೧೭ 
ಬ್ರಿಗೇಡಿಯರ್‌ ವಾಹಾದೇವ ಗೋಖಲೆ 
೫. ಎದಾರತಿ ಮನೆಯ ವೋೀನಾ ಎಳು N 
—ಅರುಣಚಂದ್ರ ಮೂಧೋಳ್‌ 
೬. ಅಜಾನ ರ ೨೬ 
ಅ 
— ಅಡ್ಯನಡ್ಕ ಕೃಷ್ಣಭಟ್ಟ 
೩. ನಾವೆಷ್ಟು ಪ್ರಾಮಾಣಿಕರು? we AN 
—ಗೋಪಾಲ ಆಶ್ರಿತ 
೮. ಡಾಗಳೆ. ಕೃಸ್ಮಮೂರ್ತಿ- ನಾ ಕಂಡಂತೆ ೪೧ 
—ಡಾ॥ ಕೆ. ಲೀಲಾಪ್ರಕಾಶ" 
೯. ಕಾಲರಾ ರೋಗ ಕ್‌ 
—ಡಾ! ಸ. ಜ, ನಾಗಲೋಟವಂರ 
೧೦. ಜೈ ವತಂತ್ರ ವಿದ್ಯೆಯ ಉಪಯೋಗಗಳು ೫೩ 
ಡಾ| ಓಟ. ಪಿ. ಕೃಷ ಕಾಂತ್‌ 
೯9 
೧೧. ಈಶಾವಾಸ್ಯಂ: ಒಂದು ಪ್ರವಾಸ ಕಥನ ೬೧ 
ಎಟ. ವಿ. ಸತ್ಯಪ್ರಭಾ 
ಪುಸ್ತಕ ಪರಿಚಯ 
—ಜಿ.ಟ. ಸಾರಾಯಣರಾವ* ಹೋ ಪ 
ಲೇಖಕರು ನುಂತ್ತು ಲೇಖನಗಳು ಕಾಳ AN 


PUSTAKA PRAPANCHA: Monthly 


Published and printed by Karnataka State Adult Education 
Council, Mysore-6. Price: Rupees Six 


ಬಿಡಿಪ ತಿ: ರೂ. & 


ವಾರ್ಷಿಕ ಚಂದಾ: ರೂ. ೬೦ 


ಆಜೀವ ಸದಸ್ಯತ 8 ಚಂದಾ: 


ವ್ಯಕ್ತಿಗೆ: ರೂ. ೪೦೦ 


ಸಂಸ್ಥೆಗೆ ರೊ. ೬೦೦ 


ಪ್ರಕಟಣೆ 
ಕರ್ನಾಟಕ ರಾಜ ನಯೆಸ್ಕರ ಶಿಕ್ಷಣ ಸವಿತಿತಿ 
ಮೈೈಸೂರು-೫೭೦ ೦೦೬ 


ನಮ್ಮ ಉಪರಾಷ್ಟ್ರಪತಿ ಶ್ರೀ ಕೃಷ್ಣಕಾಂತ್‌ ಅವರು 


ರಲಿಷ್ಟ್ರಪತಿ ಸ್ಥಾನಕ್ಕೆ ಶ್ರೀ ಕೆ. ಆರ್‌. 
ನಾರಾಯಣ್‌ರವರು ಚುನಾಯಿತರಾಗು 
ತ್ರಿದ್ದಂತೆಯೇ ಉಪ ರಾಷ್ಟ್ರಪತಿಸ್ಥಾನ 
ತೆರವಾಯಿತು. ಕಾಂಗ್ರೆಸ್‌ ಹಾಗೂ 
ಸಂಯುಕ್ತರಂಗದ ಅಭ್ಯರ್ಥಿಯಾಗಿ 
ಶ್ರೀ ಕೃಷ್ಣ ಕಾಂತ್‌, ಬಿಜೆಪಿ ಹಾಗೂ ಮಿತ್ರ 
ಪಕ್ಷಗಳ ಅಭ್ಯರ್ಥಿಯಾಗಿ ಶ್ರೀ ಸುರ್ಜಿತ್‌ 
ಸಿಂಗ್‌ ಬರ್ನಾಲ ಆ ಸ್ಥಾನಕ್ಕೆ ಸ್ಪರ್ಧಿಸಿ 
ದರು. ಫಲಿತಾಂಶಕ್ಕಾಗಿ ಕಾಯ್ದು ಕೂರ 
ಬೇಕಾದ ಪ್ರಮೇಯವಿರಲಿಲ್ಲ; ವಿಕೆಂದರೆ 
ಕೃಷ್ಣಕಾಂ ತರ ಗೆಲುವು ಮೊದಲೇ 
ತಿಳಿದಿತ್ತು.-ಕಾಂಗ್ರೆಸ್‌ ಹಾಗೂ 
ಸಂಯುಕ್ತರಂಗದ ಮತದಾರರ ಸಂಖ್ಯೆಯ 
ಆಧಾರದ ಮೇಲೆ, ಕೃಷ್ಣಕಾಂತ್‌ ಗೆದ 
ಣ ಎ 
ಬಳಿಕ ಅವರ ಸ್ಪರ್ಧಿಯಾಗಿದ್ದ ಬರ್ನಾಲ 
ಅವರು, “ಕೃಷ್ಣ ಕಾಂತ" ನನ್ನ ಲಾಗಾಯ್ತಿನ 
[2] 
' ಗೆಳೆಯರು, ಹಾಗಾಗಿ ನಾನವರಿಗೆ ಶುಭ 
ಕೋರುತ್ತೇನೆ” ಎಂದರು. ಹಾಗೆಯೇ, 
“ತಮಗೆ ಮತ ನೀಡಿದ ಸಂಸತ್‌ ಸದಸ್ಯರು 
ವಿಶಾಲವಾದ ಜನಸ್ಕೊಮವನ್ನು ಪ್ರತಿನಿಧಿ 
ಸುವ ಕಾರಣ ಈ ಗೆಲುವು ನನಗೆ ಅತ್ಯಂಶ 
ತೃಪ್ತಿಯನ್ನ್ನಿ ತಂದಿದೆ'ಯೆಂದು 
ಕಷ್ಣ ಕಾಂತ" ಸಂತಸ ವ್ಯಕ್ತಪಡಿಸಿದರು. 
೪೧ 


ಸಿ, ನಾಗಣ್ಣ 
ಇಂಗ್ಲಿ ಷ್‌ ಪ್ರಾಧ್ಯಾಪಕರು 
ಮಹಾರಾಜ ಕಾಲೇಜ, ಮೈ ಸೂರತಿ 


ರಾಷ್ಟ್ರದ ಮೂರು ಉನ್ನತ ಸ್ಥಾನಗಳಲ್ಲಿ 
ಈವತ್ತು ವಿರಾಜಮಾನರಾಗಿರುವ ಮೂರು 
ಮಂದಿ ಕೂಡ ಕಾಂಗೆಸ್‌ ಹಿನ್ನೆ ಲೆಯಿಂದ 
ಬಂದವರಾದರೂ ತಮ್ಮ ಹೋರಾಟದ 
ಬದುಕಿನ ಮೂಲಕ ಅರ್ಹತೆ ಗಳಿಸಿ 
ಕೊಂಡಿರುವವರು. ಒಂದು ಕಾಕತಾಳೀಯ 
ಪ್ರಸಂಗವನೆಂದರೆ ಈಗಿನ ಪ್ರಧಾನಿ 
ಶ್ರೀ ಐ. ಕೆ. ಗುಜ್ರಾಲ್‌ ಹಾಗೂ 
ಕೃಷ್ಣ ಕಾಂತರು ಜೈಲಿನಲ್ಲಿ ಸಹವಾಸಿಗಳು. 
ಇದ ಕ್ಸಿ ೧ತ ವಿಸ್ಮಯಕರವಾದ ಸಂಗತಿ 
ಯೆಂದರೆ ಗುಜ್ರಾಲರ ತಂದೆ ತಾಯಿಗಳು 
ಹಾಗೂ ಕೃಷ್ಣ ಕಾಂಶರ ತಂದೆ ತಾಯಿಗಳು 
ಒಟ್ಟಿಗೇ ಜಲು ಶಿಕ್ಷೆ ಅನುಭವಿಸಿದವರು. 
ತ್ಯಾಗ ಹಾಗೂ ರಾಷ್ಟ್ರ ಸೇವೆಯೆಂಬುದು 
ಅರೆಕಾಲಿಕವಾದ ಅನುಕೂಲ ಸಿಂಧೂ ರಾಜ 
ಕಾರಣವಾಗಲು ಸಾಧ್ಯವಿರದಿದ್ದ ಕಾಲಘಟ್ಟ 
ಡಲ್ಲಿ ಈ ಮಹನೀಯರು ಸಾರ್ವಜನಿಕ 
ಕ್ಷೇತ್ರಕ್ಸೆ ಕಾಲಿರಿಸಿದರು. 

ವಿಜ್ಞಾ ನ ವಿಭಾಗದಲ್ಲಿ ಸ್ನಾತಕೋತ್ತರ 
ಪದವಿ ಗಳಿಸಿದರಾದರೂ ಕೃಷ್ಣ ಕಾಂತರು 
ರಾಜಕಾರಣವನ್ನು ಆರಿಸಿಕೊಂಡಿದ್ದು 
ಸಹಜವೇ ಆಗಿದೆ. ಮೊದಲೇ ತಿಳಿಸಿದಂತೆ 
ಇವರ ತಂದೆ ಲಾಲಾ ಅಚ್ಯುತರಾವ್‌ 
ಅವರು ಬ್ರಿಟಿಷರ ನಿರುದ್ಧ ಸೊಳ್ಗೆಕ್ಕಿ, ಸೆರೆ 


೨ 


ವಾಸ ಅನುಭವಿಸಿದವರು ಹಾಗೂ 
ಪಂಜಾಬಿನ ಕೇಸರಿಯೆಂದೇ ಪ ಸಿದ್ಧ ರಾಗಿದ್ದ 
ಲಾಲಾ ಲಜಪತ್‌ ರಾಯ್‌ ಅವರ 
ಸಮಕಾಲೀನರು. ಹಾಗಾಗಿ, ಹಿರಿಯ 
ತಲೆಮಾರಿನವರ ಕೆಚ್ಚು ಕೃಷ್ಣ ಕಾಂತ್ತ್‌ರಿಗೆ 
ಹರಿದು ಬಂದದ್ದರಲ್ಲಿ ಆಶ್ಚರ್ಯವಿಲ್ಲ. 


ಲಾಲಾ ಲಜನತ್‌ರಾಯ್‌ ಅವರು 
ಸಾ ವಿಸಿದ "ಸರ್ವೆಂಟ್‌, ಆಫ್‌ ಪೀಪಲ್‌ 
ಥಿ ವಿ 

ಸೊಸೈಓ'ಯ ಸದಸ್ಯರಾಗಿ ಹಾಗೂ 


ತರುವಾಯ ಅದರ ಅಧ್ಯಕ್ಷರಾಗಿ ಸೇವೆ 

ಸಲ್ಲಿಸಿದ್ದಾರೆ. ೧೯೬೬ ರಿಂದ ೧೯೭೭ರ ಅವಧಿ 

ಯಲ್ಲಿ ಇವರು ರಾಜ್ಯ ಸಭಾ ಸದಸ್ಯರಾಗಿ 
೯. 

ರುವ ಕಾಲಕ್ಕೆ ಕಾಂಗ್ರೆಸ ಇಬ್ಭಾಗ 

ವಾಯಿತು. ಕೃಷ್ಣಕಾಂತ್‌ ಇಂದಿರಾಗಾಂಧಿ 


ಯವರೊಡನೆ ಉಳಿದರು, ಉಳಿದವರು 
ಕಾಮರಾಜ್‌" ಹಾಗೂ ನಿಜಲಿಂಗಪ್ಪ ನವರ 


ಗುಂಪಿಗೆ ಸೇರಿದರು. ಆದಾಗ್ಯೂ "ಯಂಗ್‌ 
ಟರ್ಕ್ಸ್‌” ಬಿಂದು ಖ್ಯಾ ತರಾಗಿ ದ್ದ 
ಚಂದ್ರಶೇಖರ್‌, ನೋಹನ್‌ಧಾರಿಯಾ 
ಮುಂತಾದವರೊಡನೆ ತಮ್ಮನ್ನು ಗುರುತಿಸಿ 
ಕೊಂಡಿದ್ದ ಕೃಷ್ಣ ಕಾಂತ್‌ ಆಧಿಕೃತ 
ನಾಯಕತ್ವ ವನ್ನು ಸಂಪೂರ್ಣವಾಗಿ ಒಪ್ಪಿ 
ಕೊಳ್ಳುವ ಸಿ ತಿಯಲ್ಲಿರಲಿಲ್ಲ. ಸಹೀ 
ಪರಿಸ್ಥಿ ತಿಯನ್ನು ಸೂಕ್ಷ್ಮ ವ ವಾಗಿ ಗಮನಿಸಿದ 
ಕೃಷ್ಣ ಕಾಂತರು. ಮೌಲ್ಯಾಧಾರಿತ ರಾಜ 
ಕಾರಣದ ಅಗತ್ಯತೆಯನ್ನು ಒತ್ತಿ ಹೇಳ 
ತೊಡಗಿದರು. ಕಾಲಕ್ರಮೇಣ ಇವರ 
ಆಲೋಚನೆಗಳು ಹರಳುಗಟ್ಟಿ ಸುಧಾರಣೆ 
ಗಾಗಿ ಟೊಂಕಕಟ್ಟ ನಿಂತರು. 

ಎಪ್ಪತ್ತರ ದಶಕದಲ್ಲಿ ಇವರು ಬಿಹಾರದ 
ಕೆಲವು ಪ್ರದೇಶಗಳಿಗೆ ಭೇಟ ನೀಡುತ್ತಿ ದ್ದ 
ಸಂದರ್ಭದಲ್ಲಿ ಸಕ್ಷದ ಒಬ್ಬ ಯುವ 


ಪುಸ್ತಕ ಪ್ರಪಂಚ--ಸೆಪ್ಟೆಂಬರ್‌, ೧೯೯೭ 


ಕಾರ್ಯಕರ್ತ ಸಾರ್ವಜನಿಕ ಜೀವನಡ 
ಶುದ ತೆಯ ಬಗೆ ಒತಿ ಹೇಳುತಿದ 
ಇ ೧ ಎಸಿ pe ೦ಎ 
ಕೃಷ್ಣ ಕಾಂತರನ್ನು ಕುರಿತು ಪ ಶ್ನೆ 
ಮಾಡಿದ್ದ: “ಕೃಷ್ಣ ಕಾಂತ್‌ ಬಾಬ್ಯೂ 
೦ ೪ ೧ಣ 
ಗಂಗೆಯನ್ನು 


ಶುನಿ (ಕರಿಸುವುದರ ಬಗೆ 
YA) ೧ 


ಗಮನ ಕೆೇೇಂದ್ರೀಕರಿಸುವುದರಿಂದ 


ಪ್ರಯೋಜನವಿಲ್ಲ. ಗಂಗೋತ್ರಿಯ ಕಡೆ 
ಗಮನ ನೀಡಿ. ಅಲ್ಲಿ ಮಾಲಿನ್ಯವನ್ನು ನೀವು 
ತಡೆಗಟು ಿವುದಾದರೆ, ಗಂಗೆ ತಂತಾನೆ ಶುದ್ಧ 
i ಳೆ” ಚುನಾವಣಾ ರಾಜಕಾರಣ 
ದಲ್ಲಿ ಮೊದಲು ಶುದ್ಧತೆಯನ್ನು 
ಸಾಕ್ಷಾತ್ಸರಿಸಿಕೊಳು )ವ ದಿಶೆಯಲ್ಲಿ ನೀವು 


ಕೆಲಸ ಮಾಡಿ ಎಂಬುದೇ ಆ ಯುವ 
ಕಾರ್ಯಕರ್ತನ ಪರೊೇ ಕ್ಷ ಸಂ ದೇಶ 


ವಾಗಿತ್ತು. ಮೂಲದಲ್ಲೇ ಕಪ್ಪು ಹಣದೆ 
ರೂಪದಲ್ಲಿ ಮಾಲಿನ್ಯ ಸೇರ್ಪಡೆಯಾಗು 
ವಾಗ ಶುದ್ಧ ತೆಯನ್ನು ತರುವುದಾದರೂ 
ಹೇಗೆ ಎಂಬುದು ದೊಡ್ಡ ಪ್ರಶ್ನೆಯಾಗು 
ತ್ತದೆ. ಆ ಘಳಿಗೆಯಿಂದ ಕೃಷ್ಣ ಕಾಂತರು 
ಚುನಾವಣಾ ರಾಜಕಾರಣಕ್ಕೆ ಶು ದ್ಧ ತೆ 
ಅನಿವಾರ್ಯವೆಂದು ಮನಗಂಡು ಅದಕ್ಕಾಗಿ 
ಆಂದೋಲನ ಮಾಡಲು ಮುಂದಾದರು. 
ಅವರ ಹೊರಾಟದ ಹಾದಿಯಲ್ಲಿ 
ಕಾಂತರು ಬೇರೆ ಬೇರೆ ಪಕ್ಷದ ನಾಯಕರ 
ಸಂಪರ್ಕಕ್ಕೆ ಬಂದರು... ಲೋಕನಾಯಕ 
ಜಯಪ್ರಕಾಶ್‌ ನಾರಾಯಣರ ಚಳವಳಿ 
ಅವರನ್ನು ಆಕರ್ಷಿಸಿತು. ಆ ಕಾರಣದಿಂದಲೇ 
ಅವರು ಕಾಂಗ್ರೆಸ್‌ನಿಂದ ದೂರವಾಗ 
ಬೇಕಾಯಿತು. pe ಶುರ್ತುಪರಿಸ್ಥಿ ತಿಯ 
ನಂತರ ಜನತಾ ರಾಜಕಾರಣದಲ್ಲಿ ಮತ್ತೆ 
ಮಧ್ಯರಂಗಕ್ಕೆ ಬಂದರು. ೧೯೭೭ ರಲ್ಲಿ 
ಅನರು ಚಂಡೀಗಡದಿಂದ ಲೋಕಸಭೆಗೆ 


ಕಟ್ಟ್‌ «acc ್‌್ಸ್‌್ಸ ್ಸ 


Sin a ್‌್ಪ 


1 


ನವತ್ಮಿ ಉಪರಾಷ್ಟ್ರಪತಿ ಶ್ರೀ 


ಚುನಾಯಿತರಾದರು. ವಿದೇಶೀ ಹಾಗೂ 
ರಕ್ಷಣಾ ನೀತಿ, ಭೂ ಸುಧಾರಣೆ ಹಾಗೂ 
ಪರಿಸರ ಕ್ಷೇತ್ರ ಗಳಲ್ಲಿ ಕೃಷ್ಣ ಕಾಂತರು ವಿಶಿಷ್ಟ 
ಸೇವೆ ಸಲ್ಲಿಸಿದ್ದಾರೆ. 

ಎಪ್ಪತ್ತರ ಎತ್ತರದಲ್ಲಿ ಸದಾ ಹಸನ್ಮುಖಿ 
ಯಾಗಿರುವ ಶ್ರೀಯುತರು ಕಣ್ಮರೆಯಾಗು 
ತ್ತಿರುವ ಹಳೆಯ ತಲೆಮಾರಿನ ಕಡೆಯ 
ಕೊಂಡಿಯಂತಿದ್ದಾ ರೆ. ದಲಿತ ವರ್ಗದಿಂದ 
ಬಂದ ನಾರಾಯಣರು ರಾಸ ಪತಿ, 
ಕೃಷ್ಣ ಕಾಂತರಂತೆಯೇ ಲಾಹೋರ್‌ನಲ್ಲಿ 
ಹುಟ್ಟ ಬೆಳೆದು ವಿದ್ಯಾಭ್ಯಾಸ ಮಾಡಿ 
ನಮ್ಮ ಉಪ ಖಂಡದ ಕಣ್ಣಿ "ರಿನ ಚರಿತ್ರೆಗೆ 
ಸಾ ಕ ಯಂತಿರುವ ಇಂದ್ರ ಕುಮಾರ 
ಗುಜ್ರಾಲರು ಪ್ರಧಾನಿ, ಎಲ್ಲ ವಿಧದಲ್ಲೂ 


ಕೃ ಸ ಕಾಂತ್‌ ಅವರು 4 


ಈ ಈರ್ವರ ಹೋರಾಟದ ಬದುಕು ಮತ್ತು 
ದೇಶ ಸೇವೆಯ ನ್ಹು ಸಮರ್ಥವಾಗಿ 
ಮೈಗೂಡಿಸಿಕೊಂಡಿರುವ ಕೃಷ್ಣ ಕಾಂತರು 
ಉಸ ರಾಷ ಪತಿ, ಇಂಥ ವಿಶಿಷ್ಟ ಹಿನ್ನೆ ಲೆಯ 
ತ್ರಿಮೂರ್ತಿಗಳನ್ನು ರಾಷ್ಟ್ರ ಉತ್ತಮ 
ಪೀಠದಲ್ಲಿ ಪಡೆಯುವುದು ಯುಗಕ್ಕೊಮ್ಮೆ 
ಎಂದು ತೋರುತ್ತದೆ. ಹಿಂದೆಂದೂ ಕಂಡು 
ಕೇಳರಿಯದ ಸಂಕೀರ್ಣಾವಸ್ಥೈಯಲ್ಲಿ ಸಿಲುಕಿ 
ರುವ ವರ್ತಮಾನ ಭಾರತದ ಸಮಸ್ಯೆಗಳಿಗೆ 
ಉತ್ತರ ಹುಡುಕುವಲ್ಲಿ ಕೃಷ್ಣಕಾಂತರ 
ಪಾತ್ರ ಮಹತಶ್ವದ್ದಾಗಿದೆಯೆಂದು 
ತಿಳಿಯುತ್ತಾ ಅವರಿಗೆ ಎಲ್ಲ ರೀತಿಯ ಶುಭ 
ಹಾರೈ ಸೋಣ. ಅವರಿಗೆ ಶುಭವಾದರೆ ಲಾಭ 
ನಮ್ಮೆ ಆರಿಗೆ ತಾನೆ? 


ANN AF 
ಡ್‌ PN ಳಿ 3, 4 ಹ? 

| 2; 1 ಡ್ನ 
ಗಗ 4.1 ( 


ಚ. 


ಘಾ 
ತ್‌ಾ 


ಶಿಕ್ಷಣದೆ ಮೂಲಕ ಪುನರ್ನಿರ್ಮಾಣ; 
ಪುನರ್ನಿರ್ಮಾಣದ ಮೂಲಕ ಶಿಕ್ಕಣ 


ಗಾಂಧೀಜಿ 


ವಯಸ್ಕ ಶಿಕ್ಷಣತಜ್ಞ ಇನ್ನಿಲ್ಲ 


ದಿ।1 ಓಟ. ಆರ್‌. 


6೦ಿನತ್ತು ವರ್ಷಗಳಿಗು ಹಿಂದೆ, ರಾಷ್ಟ್ರದ 
ಈ ಭಾಗದಲ್ಲಿ ಅದರಲ್ಲಿಯೂ ಹಳೆಯ 
ಮೈಸೂರಿನ ಈ ಪ್ರಡೀಶದಲ್ಲಿ, ವಯಸ್ಸರ 


ಸ 
ಶಿಕ್ಷಣದ ಇತಿಹಾಸ ಅತ್ಯುಜ ಎಲವಾಗಿದ್ದು, 


ರಾಷ್ಟ್ರೀಯ ಅಂತರರಾಹಿ ಪ್ರಯ ಕೀರ್ತಿ 
ಯನ್ನು ಪಡೆದಿತ್ತೆಂಬುದು ಈಗ ಕೇವಲ 
ಕೆಲವರ ನೆನಪಿನ ಸಂಗತಿಯಾಗುಳಿದಿದೆ 
ಯೆಂಬುದು ದುರ್ದೈವದ ವಿಷಯವಾಗಿದೆ. ಈ 
ಅವನಿಗೆ ಮುಖ್ಯ ಕಾರಣ ದೂರದೃಷ್ಟಿ 
ಯಿಲ್ಲದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ 
ಯಿಲ್ಲದ, ಸಾಮಾನ್ಯರ ಬಗ್ಗೆ ಕಾಳಜಿಯಿಲ್ಲದ 
ವಿನೇಕರಹಿತ ಪುಢಾರಿಗಳ ಮತ್ತು ಅಧಿಕಾರ 


ನಾಗಪ್ಪ ಅವರು 


ಡಾ|| ದೇ. ಜವರೇಗೌಡ 
ವಿಶ್ರಾಂತ ಕುಲಪತಿಗಳು 
"ಕಲಾ ನಿಲಯ, ಕಾಳಿದಾಸ ರಸ್ತೆ 


ಜಯಲಕ್ಷ್ಮೀಪುರಂ, ವೈ ಸೂರಂ-೫೭೦ ೦೧೨ 


ಸ 


ಷಾಹಿಯ ಅಜ್ಞಾ ನ ನಿರ್ಲಕ್ಷ ಗ ಕಾರಣ 
ವೆಂಬುದರಲ್ಲಿ ಅನುಮಾನವಿಲ್ಲ. ಒಂದು 
ಕಾರ್ಯಾನೆಯೊ, ಒಂದು ಶೈಕ್ಷಣಿಕ 
ಸಂಸ್ಥೆಯೊ ಅಥವಾ ಒಂದು ಪಾರಿಭಾಷಿಕ 
ಇಲಾಖೆಯೊ ಅವನತಿಯ ತಳವನ್ನು ಮುಟ್ಟ 
ಬೇಕೆಂದರೆ ಅದನ್ನು ಅಧಿಕಾರಷಾಹಿಗೊಪ್ಪಿಸ 
ಬೇಕು. ಇದಕ್ಕೆ ನಿದರ್ಶನಗಳನ್ನು ಹುಡುಕ 
ಬೇಕಾಗಿಲ್ಲ. ಪ್ರತಿನಿತ್ಯ ನಷ್ಟದ ಪಟ್ಟಿಯನ್ನು 
ಸೇರುತ್ತಿರುವ ಕಾರ್ಪಾನೆಗಳೆ ಸಾಕು. 
ವಯಸ್ಕರ ಶಿಕ್ಷಣ ಸಮಿತಿ ಮೂಲೆಗುಂಪಾ 


ದದ್ದು ಕನ್ನಡದ ಕಣ _ಮನಿನಿಗೆ ಎಸಗಿದ 
ದೊ ಹವಾಗಿಡೆ. ಅದೀನ ಶಾಸಕರಿಗೊಂದು 


ke ಕಾ ್ರಟ್‌್‌್‌್‌್ಪ್ಚ್‌ ಮ ೈ್ರಾಾ್ಮಾಾಮ್‌ರರ್‌ ೪ ್ಟ್‌್‌ ಳ್‌  ್ಗ್ಸ ಚ ಹಹ್ಮಚ್‌ ಚ್‌ 


ವಯಸ್ಕ ಶಿಕ್ಷಣತಜ್ಞ ಇನ್ನಿಲ್ಲ 


ಸಚಿವ ಪದವಿಯನ್ನೊ ದಗಿಸುವ ಒಣಭೂಮಿ 
ಯಾಗಿದೆ ಅಥವಾ ಮುರುಕಲು ಕುರ್ಚಿ 


ಯಾಗಿದೆ. 

ಈ ಆರು ದಶಕಗಳ ಇತಿಹಾಸದಲ್ಲಿ 
ನೂರಾರು ಮಂದಿ ಶಿಕ್ಷಕರ, ತಜ್ಞ ರ್ಯ ಆಡಳಿತ 
ಗಾರರ, ಸಂಘಟಕರ ಮೆರವಣಿಗೆ ಸಾಗಿ 
ಹೋಗಿದೆ. ಸಾವಿರಾರು ಮಂದಿ ನಾನಾ 
ರೀತಿಯ ತರಬೇತಿ ಪಡೆದಿದ್ದಾರೆ. ಕೆಲವರು 
ಅದೃಷ್ಟವಂತ ತಜ್ಞರು ದೇಶವಿದೇಶಗಳಲ್ಲಿ 
ತಮ್ಮ ವಿದ ತ್ತ ನ್ನ್ನು ಹಾಗೂ ಅನುಭವ 
ವನ್ನು ಹಂಚುವ ಮೂಲಕ ರಾಷ ಸದ ಖ್ಯಾತಿ 
ಯನ್ನು ಹೆಚ್ಚಿ ಸಿದ್ದಾ ರೆ. ಅವರ ಸೇವೆ ಶ್ಲಾಘ 
ನೀಯವಾದದ್ದೆ. ಯಾವ ಸಂಸ್ಕ್ರೆಯಲ್ಲಿಯೇ 
ಆಗಲಿ ಸಂಬಳಕ್ಕಾಗಿ ದುಡಿಯುವ ಜನ 
ಹೆಚ್ಚೆ ೇ ಹೊರತು, ಕರ್ತವ್ಯ ನಿಷ್ಠೆಯಿಂದ, 
ಚಿತ್ತೆ ಟ್ರಕಾಗ್ರತೆಯಿಂದ, ಆಸ್ಕೈಯಿಂದ, ಅನ್ಯ 
ವಿಷಯ ನಿರಾಸಕ್ಷರಾಗಿ, ತಾವು ಕೈಗೊಂಡ 
ಕಾರ್ಯಕ್ಕೆ ತಮ್ಮ ಬದುಕನ್ನೆಲ್ಲ ತೆತ್ತು 
ಕೊಂಡು ವಯಸ್ಕರ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ 
ಸಲ್ಲಿಸಿದವರು ವಿರಳ ; ವಿರಳರೆನ್ನು ವುದಕ್ಕಿಂತ 
ಒಬ್ಬರೆಂದರೂ ಸಲ್ಲುತ್ತದೆ. 

ಆ ಒಬ್ಬರೇ ಶ್ರೀ ಟಿ. ಆರ್‌. ನಾಗಪ್ಪ 
ನವರು. ಆ ಒಬ್ಬರೂ ಇನ್ನಿ ಲ್ಲ. ೬-೮೯೭ 
ರಂದು ಅವರೂ ಪರಲೋಕವನ್ನು ಸೇರಿ, 
ವಯಸ್ಕರ ಶಿಕ್ಷಣ ಕ್ಷೇತ್ರವನ್ನು ಅನಾಥ 
ಗೊಳಿಸಿದ್ದಾರೆ. ವಯಸ್ಕರ ಶಿಕ್ಷಣದ ಬಗ್ಗೆ 
ಅವರಂತೆ ಚಿಂತೆಯನ್ನಂಓಸಿಕೊಂಡಿರುವ, 
ಮೂರು ಹೊತ್ತೂ ಅದರಲ್ಲಿಯೇ ತಮ್ಮ 
ಶನು ಮನ ಧನಗಳನ್ನು ತೊಡಗಿಸಿಕೊಂಡಿ 
ರುವ ಮತ್ತೊಬ್ಬ ವ್ಯಕ್ತಿ ಈ ದೇಶದಲ್ಲಿ ನನಗೆ 
ಕಾಣಿಸುತ್ತಿಲ್ಲ. ಅವರಿಗೆ ಕೂತಲ್ಲಿ ನಿಂತಲ್ಲಿ 
ಹೋದಲ್ಲಿ ಬಂದಲ್ಲಿ, ಕೊನೆಗೆ ನಿದ್ರೆ 


ಯಲ್ಲಿಯೂ ಅದೇ ತೊಳಕೆ. ವಯಸ್ಕರ 
ಶಿಕ್ಷಣದ ಹಲವು ಮಗ್ಗುಲುಗಳನ್ನು, ಅದರ 
ಸಮಗ್ರ ದರ್ಶನವನ್ನು, ವಿವಿಧ ತಂತ್ರ 
ಸಿದ್ಧಾಂತಗಳನ್ನು, ಅದರ ತಾತ್ತ್ವಿಕ ಹಾಗೂ 
ಪಾ ತ ಯೋಗಿಕಾನುಭವಗಳನ್ನು , ನೆಲೆ ಬೆಲೆ 
ಗೊತ್ತು ಗುರಿಗಳನ್ನು, ಆ ಬಗ್ಗೆ ದೇಶವಿದೇಶ 
ಗಳಲ್ಲಿ ನಡೆಯುತ್ತಿರುವ ಸಂಶೋಧನೆಗಳನ್ನು 
ಆಮೂಲಾಗ್ರವಾಗಿ ಕಂಡುಕೊಂಡಿದ್ದ ರು. 
ಸ್ವಾತಂತ್ರ್ಯ ಬಂದು ಐವತ್ತು ವರ್ಷಗಳಾ 
ದರೂ, ದೇಶದಲ್ಲಿನ್ನೂ ಶೇಕಡಾ ಐವತ್ತ 
ಕ್ಕಿಂತ ಹೆಚ್ಚು ನಿರಕ್ಷರಿಗಳಿದ್ದಾ ರಲ್ಲ, ಸರ್ಕಾರ 
ಖರ್ಚು ಮಾಡುತ್ತಿರುವ ಹಣ ಹೆಗ್ಗಣದ 
ಬಿಲಗಳಲ್ಲಿ ಅಷಿತುಕೊಳ್ಳುತ್ತಿದೆಯಲ್ಲ, ಜನ 
ವಿದ್ಯಾವಂತರಾಗುವುದು ರಾಜಕಾರಣಿಗಳಿ 
ಗಂತು ಬೇಕಿಲ್ಲ, ವಿದ್ಯಾವಂತರಿಗೂ ಆ ಬಗ್ಗೆ 
ಕಾಳಜಿ ಇಲ್ಲವಲ್ಲ ಎಂಬ ನಿರಂತರ ವ್ಯಥೆ ಅವರ 
ದಾಗಿತ್ತು,. 

ಸುಮಾರು ಮೂವತ್ತಮೂರು ವರ್ಷಗಳ 
ಕಾಲ ವಯಸ್ಕರ ಶಿಕ್ಷಣ ಸಮಿತಿಯ ಹಲವು 
ಶಾಖೆಗಳಲ್ಲಿ ತಾದಾತ್ಮ ) ಮನೋಭಾವದಿಂದ 
ಪ್ರಾಮಾಣಿಕವಾಗಿ ದುಡಿದರೆಂಬುದು 
ಹೆಗ್ಗಳಿಕೆಯ ಸಂಗತಿ. ಓದು ಸಾಮಗ್ರಿ 
ಶಯಾರಿಕೆಯೆ, ಪುಸ್ತಕ ಪ್ರಪಂಚ ಬೆಳಕು 
ಪತ್ರಿಕೆಗಳ ಸಂಪಾದನೆಯ, ಕಮ್ಮುಟಗಳ 
ನಿರ್ದೇಶನವೆ, ಸಂಶೋಧನೆಯೆ--ಯಾವ 
ಕೆಲಸವಾದರೂ ಸರಿಯೆ ಸಮರ್ಪಕವಾಗಿ 
ನಿರ್ವಹಿಸಬಲ್ಲ ಯೋಗ್ಯತೆ ಅವರದು. ನವ- 
ಸಾಕ್ಷರರ ವಾಚನಾವಶ್ಯಕತೆ ಆಸಕ್ತಿಗಳ ಬಗ್ಗೆ 
ಪರಿವೀಕ್ಷಣೆ ನಡೆಸಿದ್ದಾರೆ. ಅವರಿಗಾಗಿ ಕನ್ನಡ 
ದಲ್ಲಿ ಮೂಲ ಶಬ್ದ ಕೋಶವನ್ನು ರಚಿಸಿ 
ದ್ದಾರೆ. ಅನೇಕ ಮೌಲ್ಯಮಾಪನ ಕಾರ್ಯ 
ಕ್ರಮಗಳಲ್ಲಿ ಭಾಗವಹಿಸಿದ್ದಾ ರೆ. ದೇಶವಿಜೀಶ 


೩ 


ಗಳಲ್ಲಿ ಸಾಕ್ಷರತೆಗೆ ಹಾಗೂ ವಯಸ್ಕರ 
ಶಿಕ್ಷಣಕ್ಕೆ ಸಂಬಂಧಿಸಿದ ಕಮ್ಮಟ, ವಿಚಾರ 
ಗೋಷ್ಠಿ, ತರಬೇತಿ ಶಿಬಿರಗಳಲ್ಲಿ, ಸಮ್ಮೇಳನ 
ಗಳಲ್ಲಿ ಪ್ರತಿನಿಧಿಯಾಗಿ, ತಜ್ಞ ರಾಗಿ, ಮಾರ್ಗ 
ದರ್ಶಿಯಣಗಿ, ನಿರ್ದೇಶಕರಾಗಿ, ತರಬೇತಿದಾರ 
ರಾಗಿ, ಬೋಧಕರಾಗಿ, ಸಮಾಲೋಚಕರಾಗಿ 
ನಾನಾ ಮುಖವಾಗಿ ಸೇವೆ ಸಲ್ಲಿಸಿದ್ದಾರೆ. 
ಅಲ್ಲಲ್ಲಿ ಅವರು ಮಾಡಿದ ಕಾರ್ಯ ಪರಿಣತರ 
ಶ್ಲಾಘನೆಗೆ ಯೋಗ್ಯವಾಗಿವೆ. 

ಇಷ್ಟೊಂದು ಅನುಭವವುಳ್ಳ ಜ್ಞಾ ನದಾಹ 
ವುಳ್ಳ ನಾಗಪ್ಪನವರಮನಶೃಕ್ತಿ, ಗಾಳಿಯಲ್ಲಿ 
ತೂರಿಹೋಗದಂತೆ, ಶೂನ್ಯದಲ್ಲಿ ಲಯವಾಗ 
ದಂತೆ, ಮುಂದಿನ ಜನಾಂಗಗಳಿಗೂ ಉಳಿಯ 
ವಂತೆ ಲಿಸೃಂತರಿಸಿದ್ದಾ ರೆ. ಮನು ಸ್ಯ ನ 
ಧೀಶಕ್ತಿ ಪ್ರತಿಭೆ ಮತ್ತು ಜ್ಞಾನ ವಿಸ್ತಾರ 
ಜಗತ್ತಿಗೆ ಅರಿವಾಗುವುದು ಅವನು ಹಿಂದೆ 
ಬಿಟ್ಟುಹೊ ಗಿರುವ ಕೃತಿಗಳಿಂದ. 
ಕೆ. ವೆಂಕಟಪ್ಪನವರ ಚಿತ್ರ ಗಳಾಗಬಹುದು, 
ರಂಜಾಳ ಗೋಪಾಲ ಶೆಣೈ ಅವರ ಶಿಲ್ಪಗಳಾಗ 
ಬಹುದು, ವಿಶೆ ೇಶ್ವರಯ್ಯನವರ ಭದ್ರಾವತಿ 
ಕಾರಾನೆಯಾಗಬಹುದು, ಟಾಗೋರರ 
ಗೀತಾಂಜಲಿಯಾಗಬಹುದು, ಪುರಂದರ 


ದಾಸರ ಕೀರ್ತನೆಗಳಾಗಬಹುದು; ಅಂತೆಯೇ 
ನಾಗಪ್ಪನವರಂಥ ಶಿಕ್ಷಣ ತಜ್ಞರ ಅನೇಕ 
ಗ್ರಂಥಗಳು ಹಲವು ಕಾಲ ವಿದ್ಯಾರ್ಥಿ 
ವಿದ್ವಾಂಸರ ಜಾ ನದಾಹವನ್ನು ತಣಿಸ 
ವ ಗ ಮ 
ಬಹುದೆಂದು ಆತಿಸಬಹುದಾಗಿದೆ. ಬಹುವಾಗಿ 
ವಯಸ್ಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅವರು 
ರಚಿಸಿರುವ ಗ್ರಂಥಗಳು ಅವರ ಆತ್ಮಕಥೆ 
ಗಳಂತಿವೆ ; ಅವರ ಅಪಾರಾನುಭವಕ್ಕೆ, ಅವರ 
ಶಿಕ್ಷಣೋಶ್ಸಾಹಕ್ಕೆ, ನಿರಕ್ಷರತೆಯನ್ನು 
ಹೋಗಲಾಡಿಸಬೇಕೆಂಬ ಅವರ ಕಾತರತೆಗೆ, 


ಪುಸ್ತಕ ಪ್ರಪಂಚ ಸೆಪ್ಟೆಂಬರ್‌, ೧೯೯೭ 


ಅವರ ಕಾರ್ಯವಿಸ್ತಾರಕ್ಕೆ ಸಾಕ್ಷಿಗಳಾಗಿವೆ ; 
ಅವರ ವ್ಯಕ್ತಿತ್ವಕ್ಕೆ, ಅದರ ವಿಕಾಸಕ್ಕೆ 
ನಿದರ್ಶನಗಳಾಗಿವೆ. ಪ್ರಾಯಶಃ ಇಂಡಿಯಾ 
ದೇಶದಲ್ಲಿ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ 


ದವರು, ತಜ್ಞ ತೆಯ ಹೆಸರಿನಲ್ಲಿ ವಿದೇಶಗಳಲ್ಲಿ 
ಆರಾಮವಾಗಿ ವಿರಾಮವಾಗಿ ತಿರುಗಾಡಿ 
ಕೊಂಡು ಬಂದವರು ಇವರಷ್ಟು ಗ್ರಂಥ 
ಗಳನ್ನು ಬರೆದವರಿಲ್ಲ, ಇವರಂತೆ ಶ್ರೀಮಂತ 
ಆಸ್ತಿಯನ್ನು ಬಿಟ್ಟುಹೋದವರಿಲ್ಲ. ಆದರೆ 
ಸರಕಾರವಾಗಲಿ, ಸಮಾಜವಾಗಲಿ ಅವರನ್ನೂ 
ಅವರ ಯೋಗ್ಯತೆಗೆ ತಕ್ಕಂತೆ ಪುರಸ್ಕರಿಸಿ 
ದ್ವಿಲ್ಲ; ಅವರನ್ನು ಗುರುತಿಸಿ ದಿಲ್ಲ; 
ಅವರನ್ನು ಶೈಕ್ಷಣಿಕ ಸೇವೆಗೆ ಬಳಸಿಕೊಂಡ 
ದ್ವಿಲ್ಲ. ಅಂಥವರನ್ನು ಆ ಕ್ಷೇತ್ರದೊಳಗೆ ಬರ 
ಮಾಡಿಕೊಂಡರೆ ತಮ್ಮ ಕಾಂತಿ ಮಸುಳಿಸೀ 
ತೆಂಬ ತಮ್ಮ ವಿರಾಮದ ಐಷಾರಾಮಕ್ಕೆ 
ಭ್ರಷ್ಟಾಚಾರಕ್ಕೆ ಅಸಚಾರವಾದೀತೆಂಬ 
ಭಯ ಅಲ್ಲಿ ಕೆಲಸ ಮಾಡುವ ತಜ್ಞ ರಿಗೆ. ಎಲ್ಲಿ 
ಹೋದರೂ ತಜ್ಞ ರ ಹಣೆಬರಹವೇ ಇದು! 
"ಕವಿಗೆ ಕವಿ ಮುನಿವಂ' ಎಂಬಂತೆ ತಜ್ಞ ನಿಗೆ 
ತಜ್ಞ ಮುನಿಯುತ್ತಾನೆ. 

ನಾಗಪ್ಪನವರು ೧೯೭೨ರಿಂದ ೧೯೯೭ರ 
ವರೆಗೆ ಇಪ್ಪತ್ತೆ 3ದು ವರ್ಷಗಳ ಅವಧಿಯಲ್ಲಿ 
ಸುಮಾರು ೪೬ ಗ್ರಂಥಗಳನ್ನು ರಚಿಸಿದ್ದಾರೆ. 
ಸಾಕ್ಷರತೆ ಮತ್ತು ವಯಸ್ಕರ ಶಿಕ್ಷಣ, 
ಸಾಕ್ಷರತಾ ಸಾಹಿತ್ಯ ಸೂತ್ರಗಳು, ಜನತಾ 
ಶಾಲೆಗಳು, ಭಾರತದ ಗಾ, ಮಾ ಣ 
ಗ್ರಂಥಾಲಯಗಳು, ಅನೌಪಚಾರಿಕ ಶಿಕ್ಷಣ, 
ವಯಸ್ಕರ ಶಿಕ್ಷಣ ಕೈಪಿಡಿ, ಕರ್ನಾಟಕದಲ್ಲಿ 
ವಯಸ್ಕರ ಶಿಕ್ಷಣ, ರಾಷಿ ಯ ವಯಸ್ಕರ 


ಇ 
ಶಿಕ್ಷಣ ಯೋಜನೆ, ವಯಸ್ಕರ ಶಿಕ್ಷಣ ದರ್ಶನ, 


ಕಟ್‌ ಾ್‌್‌್‌್‌ ತಾ 


a ed ind 


| 


ವಯಸ್ಕ ಶಿಕ್ಷಣತಜ್ಞ ಇನ್ನಿಲ್ಲ 


ವಯಸ್ಕರ ಶಿಕ್ಷಣ ಉಪಾಧ್ಯಾಯರ ಕೈ ಪಿಡಿ, 
ಬ್ಯಾಂಕುಗಳು ನಮಗಾಗಿ, ಕೋಳಿ ಸಾಕಣೆ, 
ಪ್ರಶಿಕ್ಷಣ ಕೈಪಿಡಿ, ಸಂಪೂರ್ಣ ಸಾಕ್ಷರತಾ 
ಕಾರೃಕ್ರಮ-ಈ ಕೆಲವೇ ಕೆಲವು ಪುಸ್ತಕ 
ಗಳ ಹೆಸರುಗಳನ್ನು ಓದಿದರೂ ಸಾಕ್ಕು 
ನಾಗಪ್ಪನವರ ಕೃತಿ ವಿಸ್ತಾರ ವೈವಿಧ್ಯಗಳು 
ಮನವರಿಕೆಯಾದಾವು. ಅವರ ಹಲವು 
ಪುಸ್ತಕಗಳನ್ನು ಮೈ ಸೂರು ಬೆಂಗಳೂರು 
ಕರ್ನಾಟಕ ವಿಶ ಎವಿದ್ಯಾನಿಲಯಗ ಳ್ಕು 
ವಯಸ್ಕರ ಶಿಕ್ಷಣ ಸಮಿತಿ ಹಾಗೂ ಕೆಲವು 
ಪ್ರತಿಸ್ಮಿತ ಪ್ರಕಟನ ಸಂಸ್ಥೆಗಳು ಪ್ರಕಟಸಿರು 


| ಪುದೇ ಅವುಗಳ ಉತ್ತಮತೆಗೆ ಸಾಕ್ಷಿಯಾಗಿದೆ. 


ನಾನು ಜಂಓಕರ್ಶೃತ್ತ್ವದ ಅವರ ಪುಸ್ತಕ 
ವೊಂದಕ್ಕೆ ಪೀಠಿಕೆ ಬರೆಯುತ್ತ "ಈ ಗ್ರಂಥ 
ರಚನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿ 


ಶವ ಮತ್ತೊ, ಬ್ಸ ಗೆಳೆಯರೇ ಓ. ಆರ್‌. 
'ನಾಗಪ ಸ ನವರು? 


ಎಂದು ಹೇಳಿದ್ದೆ 
("ಸಂಪೂರ್ಣ ಸಾಕ್ಷರತಾ ಕಾರ್ಯಕ್ರಮ, 
ಪು. 1111) ನನ್ನ ಈ ಮಾತು ಜಂಟಿಕರ್ತೃತ ಸ 


ವಿರುವ ಅವರ ಎಲ್ಲ ಪುಸ್ತಕಗಳಿಗೂ ಅನ್ವಯ 
 ವಾಗುತ್ತ ಡೆಂದಕಿ ತ ಪ್ಪಾ ಗಲಾರದು. 


ನಾನೊಮ್ಮೆ ಅವರನ್ನು ಕೇಳಿಯೇ ಬಿಟ್ಟಿ : 
"ಎಕೆ ನಾಗಪ್ಪನವರೆ ನಿಮಗಿಂಥ ದುಸ್ಥಿತಿ, 
ದೈನ್ಯಪ್ರವೃತ್ತಿ. ಬೆವರು ಸುರಿಸಿ ಉತ್ತು 
ಬಿತ್ತಿ ಬೆಳೆ ಕೈಗೆ ಬಂದಾಗ ಅದನ್ನೆಲ್ಲಾ 


'ಲಪಟಾಯಿಸಿಕೊಂಡು ಹೋಗುವಂಥ 


ಮಾರಾ ಡಿಯ ಅಥವಾ ನಿರಂಕುಶ ಪ್ರಜಾ 

ಪ್ರಭುತ್ವದಂತೆ ನಿಮ್ಮ ಸ್ಮಿತಿಯಿದೆಯಲ್ಲ. 

ಇದಕ್ಟೇಕೆ ಅವಕಾಶ ಕೊಡುತ್ತೀರಿ? 

ಎಂದು. "ನಿಮ್ಮ ಮಾತು ಸರಿಯೇ ಸರಿ, 

ಸಾರ್‌. ಹಸ್ತಪ್ರತಿ ಪ್ರಕಟಗೊಂಡಾಗ 

ಮಾತ್ರವೇ ಅದಕ್ಕೆ ಸಾರ್ಥಕ್ಯ. ನನಗೆ ದೊಡ್ಡ 
1* 


೭ 


ಹೆಸರೂ ಇಲ್ಲ, ಬಸುರೂ ಇಲ್ಲ. ಪ್ರಕಾಶಕರು 
ಸರಿಯಾಗಿ ಸಿಗೋಲ್ಲ; ಸಿಕ್ಕಿದರೂ ರಾಯ 
ಧನ ಕೊಡುವುದಿಲ್ಲ. ನಾನೇ ಅಚ್ಚು ಹಾಕಿಸಿ . 
ದರೆ ಮಾರಾಟಗಾರರು ಸಿಕ್ಕಾ ಬಟ್ಟಿ ರಿಯಾ 
ಯಿತಿ ಕೇಳುತ್ತಾರೆ. ನನ್ನ ಹೆಸರಿನ ಜತೆಗೆ 
ಯಾವುದಾದರೂ ದೊಡ್ಡ ಹೆಸರು ತಳುಕು 
ಗೊಂಡರೆ ಮಾರಾಟದ ದೃಸಿ ಯಿಂದ ಸ ಲ್ಪ) 
ವಾಸಿ.” ಎಂದವರು ತಮ್ಮ ಸಂಕಟವನ್ನು 
ತೋಡಿಕೊಂಡರು. ನನಗೆ ಗೊತ್ತು, ಕನ್ನಡ 
ಓದಲು ಬಾರದ ದೊಡ್ಡ ಪ್ರಾಧ್ಯಾಪಕರ 


ಹೆಸರೂ ಅವರ ಪುಸ್ತಕಗಳಿಗೆ ಅಂಟ 
ಕೊಂಡಿವೆ. ಆ ಪ್ರಾಧ್ಯಾಪಕರಿಗೆ ನಾಚಿಕೆ 
ಬೇಡವೆ? ಅಷ್ಟೇ ಅಲ್ಲ, ಹೆಸರು ಎರವಲು 
ನೀಡಿದ್ದಕ್ಕಾಗಿ ಸರಿ ಯಾಗಿ ಅರ್ಧ ಭಾಗ 
ರಾಯಧನ ಅವರಿಗೆ ಸಲ್ಲಬೇಕಂತೆ. ಯಾವ 
ಕ್ಷೇತ್ರದ ಕಡೆ ಕಣ್ಣು ಹೊರಳಿಸಿದರೂ ಇಂಥ 
ಡ್ರೋಹಿಗಳು ಕವಾಯತು ನಡೆಸುವುದನ್ನು 
ನೋಡಬಹುದಾಗಿದೆ. ನಾಗಪ್ಪ ನವರನ್ನು 
ಕಂಡಾಗಲೆಲ್ಲ ಅವರ ಬಗ್ಗೆ ನನ್ನಲ್ಲಿ ಕನಿಕರ 
ಅನುಕಂಪ ಮೂಡುತ್ತಿ ದ್ದ ವು. ಆದರೆ ತಮ್ಮ 
ವಿದ್ಯೆಯ ಬಗ್ಗೆ ಅವರಿಗೆ ತುಂಬ ಆತ್ಮ 
ಪ್ರತ್ಯಯವಿತ್ತೆಂಬುದನ್ನೂ ನಾನು ಬಲ್ಲೆ. 
ಆದರೂ ಅವರು ಒಂದು ವಿಧದಲ್ಲಿ ಪುಣ್ಯ 
ವಂತರೇ ಸರಿ. ಹಲವು ಹೆಸರಾಂತ ಸಂಸ್ಥೆಗಳು 
ಅನರ ಗ್ರಂಥಗಳನ್ನು ಪ್ರಕಟಸಿನೆ. ಹಲವು 
ಗ್ರಂಥಗಳು ಅನೇಕ ಮುದ್ರಣಗಳನ್ನು 
ಕಂಡಿವೆ. ಕೆಲವು ಕನ್ನಡ ಸಾಹಿತ್ಯ 
ಅಕಾಡೆಮಿಯ ಪುರಸ್ಕಾರಕ್ಕೆ ಪಾತ್ರವಾಗಿವೆ. 
ನವಸಾಕ್ಷರರ ಸಾಹಿತ್ಯ ಪ್ರಕಾರದಲ್ಲಿ ಬೆಳಕು 
ಕಂಡ ಕಾಸ್ಟವ್ಯಸನ, ಬ್ಯಾಂಕುಗಳು 
ನಮಗಾಗಿ ಮತ್ತು ಸರ್ಕಾರ ನಾನೇ ಎಂಬ 


ಗ್ರಂಥಗಳು ಭಾರತ ಸರ್ಕಾರದಿಂದ ನವ 


ಸಾಕ್ಷರರ ಸ್ಪರ್ಧೆಯಲ್ಲಿ ಮೂರು ಸಲ 
ಬಹುಮಾನ ಗಿಟ್ಟಿಸಿವೆ. ಮೈಸೂರು ವಿಶ್ವ 
ವಿದ್ಯಾನಿಲಯದ ವಿಶ್ವಕೋಶಕ್ಕೆ ಬರೆದ 
ಅವರ ಹಲವಾರು ಲೇಖನಗಳು ಓದುಗರ 
ಮೆಚ್ಚುಗೆಗೆ ಪಾತ್ರವಾಗಿವೆ. ಗ್ರಂಥಕರ್ತ 
ರಿಗೆ ಓದುಗರ ಮೆಚ್ಚುಗೆಗಿಂತ ದೊಡ್ಡ 
ಬಹುಮಾನ ಯಾವುದಿದೆ? 
೨೫-೧೧-೧೯೨೨ರಲ್ಲಿ ತೆರಕಣಾಂಬಿಯ 
ರಾಮಣ್ಣ ಲಕ್ಷಿ ಹ (ದೇವಮ್ಮ ನವರ ದಾಂಪತ್ಯ 
ದಲ್ಲಿ ಜನ್ಮತಾಳಿದ ಇಂಥ ಅಸರೂಪದ ವ್ಯಕ್ತಿ 
ನಾಗಪ್ಪನವರು. ತಾಯಿಯ ಊರು ಅಕ್ಕಿ 
ಹೆಬ್ಬಾಳಿನಲ್ಲಿ ಪ್ರಾಥಮಿಕ ವ್ಯಾಸಂಗವನ್ನೂ 
ಶಾರದಾ ವಿಲಾಸ ಕಾಲೇಜಿನಲ್ಲಿ ಪ್ರೌಢ 
ವ್ಯಾಸಂಗವನ್ನೂ , ಮಹಾರಾಜಾ ಕಾಲೇಜಿ 
ನಲ್ಲಿ ಪದವಿ ಶಿಕ್ಷಣವನ್ನೂ ಪೂರೈ ಸುತ್ತಾ ಕೆ 
ಬಿ.ಎ. ತರಗತಿಯಲ್ಲಿ ಓದುತ್ತಿ ದ್ದಾ ಗಲೇ 
"ಭಾರತ ಬಿಟ್ಟು ತೊಲಗಿ' ಚಳುವಳಿಯಲ್ಲಿ 
ಭಾಗವಹಿಸಿ, ಜೈಲುವಾಸವನ್ನ ನುಭವಿಸು 
ತ್ಲಾರೆ. ವಿದ್ಯಾರ್ಥಿ ದಶೆಯಲ್ಲಿಯೇ ವಯಸ 
ರಿಗೆ ರಾತ್ರಿ ಶಾಲೆಗಳನ್ನು ನಡಸುತ್ತಿದ್ದು ದ 
ರಿಂದರೋ ಏನೋ, ಸಂಬಳ ಕಡಮೆ, ಬಡ್ತಿ 


ಪುಸ್ತಕ ಪ್ರಪಂಚ ಸೆಪ್ಟೆಂಬರ್‌, ೧೯೯೩ 


ಅವಕಾಶಗಳು ಇಲ್ಲವೆಂಬುದು ಗೊತ್ತಿದ್ದರೂ 
ಅವರು ವಯಸ್ಕರ ಶಿಕ್ಷಣ ಸಮಿತಿಯಲ್ಲಿ 
ಕೆಲಸಕ್ಸೆ ಸೇರಿಕೊಳ್ಳುತ್ತಾರೆ. ಸೇರಿಕೊಂಡ 
ನಂತರ ಆ ಈ ಕಡೆಯ ಹುಲ್ಲುಗಾವಲುಗಳ 
ಕಡೆಗೆ ಕಣ್ಣು ಹಾಯಿಸದೆ, ತಾವು ಕೆ ಗೊಂಡ 
ಸೇವೆ ಮಹತ _ಪೂರ್ಣವಾದದ್ದೆ ಂದು ತಿಳಿದು 
ಕರ್ತವ್ಯಪರರಾಗುತ್ತಾರೆ. ತಮ್ಮ ಆಶೆ 
ಆಕಾಂಕ್ಷೆಗಳಿಗೆಲ್ಲ ವಯಸ್ಕ ಶಿಕ್ಷಣವೆ ಗುರಿ 
ಯಾಗುತ್ತದೆ, ದಿಕ್ಸೂಚಿಯಾಗುತ್ತದೆ, 
ಸೂಜಿಗಲ್ಲಾಗುತ್ತದೆ. ಅದರಲ್ಲಿಯೇ ಅವರು 
ತೃಪ್ತಿಪಡೆಯುತ್ತಾರೆ, ಮುಕ್ತಿಯನ್ನು 
ಬಯಸುತ್ತಾರೆ. ಅವರಿಗೆ ಭ್ರಷ್ಟಾ ಶಚಾರವೆಂದ 
ರಾಗದು. ಸೋದರ ಸಂಸ್ಥೆ ಯೊಂದರಲ್ಲಿ ನಡೆದ 
ದ್ರವ್ಯಾಪಹರಣವನ್ನು ಕಂಡು ಸಿಡಿಮಿಡಿ 
ಗೊಳ್ಳುತ್ತಾರೆ. ಸಮಿತಿಯಲ್ಲಿಯೂ 
ಒಮ್ಮೊಮ್ಮೆ ಕಾಣಿಸಿ ಕೊಳ್ಳುತ್ತಿ ದ್ದ 
ಅಪವ್ಯಯದ ಬಗ್ಗೆ ಅವರು ಮೌನಕೋಪ 
ದಿಂದ ಕುದಿಯುತ್ತಿದ್ದು ದುಂಟು. ಅಲ್ಲೊಬ್ಬ 
ಇಲ್ಲೊಬ್ಬ ಇಂಥ ಸಜ್ಜ ನರಿರುವುದರಿಂದಲೇ 
ಜಗತ್ತು ಹಳಿ ತಪ್ಪದೆ, ಮು ಗ್ಗರಿಸದೆ 
ಮುನ್ನಡೆಯುತ್ತಿದೆ. 


ರಾದಾ 


ತಿದ್ದು ಪಡಿ 


"ಅಚಾತುರ್ಯದಿಂದ ೧೦ನೇ ಸಂಚಿಕೆಯಲ್ಲಿ "ಅರಿವಳಿಕೆ ಶಾಸ್ತ್ರ'ದ 


ಮತ್ತೊಬ್ಬ ಲೇಖಕರ ಹೆಸರು ಬಿಟ್ಟು ಹೋಗಿದೆ. 


ಆದನ್ನು 


ತಿದ್ದಿ ಕೊಳ್ಳ ಬೇಕಾಗಿ ವಿನಂತಿ: ಆ ಇ ನ್ನೊಂದು ಹೆಸರು. 
ಡಾ|| ಕಂಠೀ ಬಾಲಸರಸ ತಿ ಡೀನ್‌, ಪ್ರಾಧ್ಯಾಪಕರು ಹಾಗೂ 
ಮುಖ್ಯಸ್ಥರು, ಅರಿವಳಿಕೆ ಶಾಸ್ತ್ರ ವಿಭಾಗ, ಎಂ. ಎಸ್‌, ರಾಮಯ್ಯ 
ಮೆಡಿಕಲ್‌ ಕಾಲೇಜು, ಚಿಂಗಳೂರು.' 


ಸಂ. 


ಘೌ ಕೌ ಷಯ ಯ ಘಘಘಘಘಾೂುೂೂೂೂಪಪಘಪಘಘ್ಷ ಕಥ ಘಗ:ೌ/ಗ ದಾದ್ಷಕಾಕಾೂಗ)ಗ ಗಓ್ವರಗಾಗಸಾಗಾಗಾಗಣಾಣಾಸತಾಾಯ ಗ 00.0.15455455, 


ಭಾರತದಲ್ಲಿ ಕುಟುಂಬ ಯೋಜನೆಯ ಇತಿಹಾಸ 


ಬ. ಆರ್‌. ನಾಗಪ್ಪ 


೨೯೦೪, ೨ನೇ ವರಿ ಖ್ಯ ರಸ್ತೆ 
ಚಾವಂಂಂಡಿಪುರಂ, ಮೈೈಸೂರಂ-೪ 


ಆಗಸ್ಟ್‌ ೬ ರಂದು ನಡೆದ ಪುಸ್ತಕ ಪ್ರಸಂಚ ಸಂಪಾದಕ ಮಂಡಳಿ ಸಭೆಯಲ್ಲಿ 
ಶ್ರೀ ಟಿ. ಆರ್‌. ನಾಗಪ್ಪನನರ ಲೇಖನದ ಆಯ್ಕೆ ಕುರಿತು ನಡೆದ ಚರ್ಚೆಯಲ್ಲಿ 
ಅವರು ವಯಸ್ಕರ ಶಿಕ್ಷಣಕ್ಕೆ ಸಲ್ಲಿಸಿರುವ ಬಹುಮುಖ ಸೇವೆಯ ಪ್ರಸ್ತಾ ಪವಾಗಿ 
“ವಯಸ್ಕರ ಶಿಕ್ಷಣ ಸೇವೆಗೆ ಪ ಪ್ರಶಸ್ತಿ ಬರುವುದಾದರೆ ಅದಕ್ಕೆ ಮೊದಲ ಅರ್ಹ ವ್ಯಕ್ತಿ 
ನಾಗಪ್ಪ ಸವರು” ಎಂದು ಪ್ರೊ ॥ ದೇಜಗಳ ಅವರು ಅ ಸಂದರ್ಭದಲ್ಲಿ ಹೇಳಿದ 
ನೂಕು ಕಿನಿಯಲ್ಲಿರುವಾಗಲೇ (ಮರುದಿನವೆ) ನಾಗಪ್ಪನವರಿಗೆ ಶ್ರದ್ಧಾಂಜಲಿ 
ಅರ್ಸಿಸಬೇಕಾಗಿ ಬಂತು. | 

ಶ್ರೀ ಓಟ. ಆರ್‌. ನಾಗಪ್ಪನವರು (೨೫-೧೧-೧೯೨೨) ೭೫ ವರ್ಷಗಳ ಸಾರ್ಥಕ 
ಬಡುಕು ನಡೆಸಿ, ಮೂರು ದಶಕಗಳಿಗೂ ಮಿಗಿಲಾಗಿ ವಯಸ್ಕರ ಶಿಕ್ಷಣ ಸಮಿತಿ 
ಯೌಲ್ಲಿ ಸೇವೆ ಸಲ್ಲಿಸಿ ಕಳೆದ ೨೦ ವರ್ಷಗಳ ಹಿಂದೆ ಔಪಚಾರಿಕವಾಗಿ ನಿನೃತ್ತರಾಗಿ 
ದ್ದರು. ಶ್ರೀಯುತರ ಕಾರ್ಯಕ್ತೇತ್ರದಲ್ಲಿನ ವೈನಿಧ್ಯನುಯ ಅನುಭವ, ದೇಶ 
ವಿದೇಶೆಗಳ ಪರಿಚಯ, ಪರಿಣತರ ಒಡನಾಟ, ಕ್ರಿಯಾಶೀಲತೆ, ವಯಸ್ಕರ ಶಿಕ್ಷಣ 
ಡೆಲ್ಲಿಡ್ದ ನಿನ್ನೆ, ಪಟ್ಟಾಗಿ ಕೂತು ಬರೆಯುವ ಕಲೆ, ಬರೆದುದನ್ನು ಪ್ರಕಟಿಸುವ 
ಛಲ, ಪ್ರಕಟವಾದುದನ್ನೂ ಮಾರಾಟ ಮಾಡುವ ಸಹಸ ಇವೆಲ್ಲದರ ಪರಿಣಾಮ 
ಸೊರಾಕೂ ಬಿಡಿ ಲೇಖನಗಳು ಹಾಗೂ ೪೬ಕ್ಕೂ ಮಿಗಿಲಾದ ಕೃತಿಗಳ ಪ್ರ ಕಟಣೆ. 
ಇದು ವಯಸ್ಕರ ಶಿಕ್ಷಣದಲ್ಲಿ ನಾಗಪ್ಪನರು ಮಾಡಿದೆ ಎಣೆ ಇಲ್ಲದ ಸಾಧನೆ. 

ಸುವಿಂಗೋಪ, ಹಾಸ್ಕ, ವ್ಯ ಂಗೃ, ಶಿಸ್ತಿ, ಚಟುವಟಿಕೆ ಈ ಎಲ್ಲನನ್ನೂ 
ಮೈಗೂಡಿಸಿಕೊಂಡಿದ್ದ ನಾಗಪ್ಪ ನರು ಸ್ಟಾ ತಂತ್ರ ್ಯ ಹೋರಾಟಗಾರರೂ ಆಗಿದ್ದ ರು. 
ವಯಸ್ಕರ ಶಿಕ್ಷಣದ ಭಾನನಾತ್ಮ ಕ ಚಿಸುಗೆಯೊಂದಿಗೆ ಈ ಕೆಲಸದ ಅನುಷ್ಕಾ ನದಲ್ಲಿ 
ಯಾರೇ ಎಡವಿದರೂ ಜಾಟೆಯಾಂದ ಎಚ್ಚ ರಿಸುತ್ತೆ, ಬದುಕಿರುವವರೆಗೂ ಬಳೆಯಿಂ 
ತ್ತಲೇ ಇದ್ದ ಇನರ ನಿಧನದಿಂಡಾಗಿ ವಯಸ್ಕರ ಶಿಶೂಕ್ಕೆ ನಸ್ಟ್ರವಾಗಿದೆ. ವಯಸ್ಕರ 
ಶಿಕ್ಷಣೆಕ್ಕೆ ಬಹುಮುಖ ಸೇವೆ ಸಲ್ಲಿಸಿದ ಶ್ರೀ ಟ್ರ, Uo. “ನಾಗಪ್ಪ ಅವರನ್ನು 
ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ--(ಸೆಪ್ಟೈ ೦ಬರ್‌ ೮) ಸಂದರ್ಭದಲ್ಲಿ ಸ ರಿಸಿ, 
ಅನಕ್ಷರತೆಯ ನಿವಾರಣೆಗೆ ಪ್ರವುತಿಖ ಸವಾಲಾಗಿರುವ "ಜನಸಂಖ್ಯಾ ಸ್ಫೊ ek 
ಕುರಿತ ದಿನಂಗತರ ಈ ಪೀಖನ ಪ್ರಕಟಸಿದೆ. 


೧೯ ನೆಯ ಶತಮಾನದ ಪ್ರಾರಂಭದಲ್ಲಿ ಪ್ರಾರಂಭಿಸಿ "ಬೇಬಿಸ್‌ ಬೈ ಚಾಯ್ಸ್‌, 
ಅಪೊರಿಕದ ಮಹಾನ” ಸಮಾಜ ಸೇವಕಿ ನಾಟ್‌ ಬೈ ಚಾನ್ಸ್‌' ಎಂಬ ತತ ನನ್ನು 
ಮಾರ್ಗರೇಟ್‌ ಸ್ಯಾಂಗರ್‌ ಎಂಬ ಮಹಿಳೆ ಪ್ರತಿಪಾದಿಸಿದಳು. ಮಹಿಳೆಯರಿಗೆ ಗರ್ಭ 
ಕಟುಂಬ ಯೋಜನಾ ಚಳುವಳಿಯನ್ನು ನಿರೋಧಕಗಳನ್ನು ಬಳಸಲು ಆಕೆ ಹೇಳಿ 


2 


೧೦ 


ದಳು. “ಜನನ ನಿಯಂತ್ರಣ” ಎಂಬ 
ಪದವನ್ನು ಮೊದಲ ಬಾರಿಗೆ 
ಸೃಸ್ಟಿಸಿದ ಶ್ರೇಯಸ್ಸು ಆಕೆಗೆ ಸೇರ 
ತಕ್ಕದ್ದು . ಆಕೆ ಅಮೆರಿಕ ರಾಷ್ಟ್ರದ ಜನನ 
ನಿಯಂತ್ರಣ ಒಕ್ಕೂಟದ ಪ್ರಥಮ ಅಧ್ಯಕ್ಷೆ 
ಆದಳು ಆಕೆ ವೈ ದ್ಯ ರೆ ನ್ಷು ಜನನ 
ನಿಯಂತ್ರಣ ಕಾರ್ಯಕ್ಕೆ ಹಚ್ಚಿ ಸ್ತ್ರೀನಿಮೋಚ 


ನೆಗೆ ನಾಂದಿ ಹಾಡಿದಳು. ೧೯೨೩ ರಲ್ಲಿ ಈ 
ಒಕ್ಕೂಟವು ಮಾರ್ಗರೇಟ್‌ ಸ್ಯಾಂಗರ್‌ 


ಹೆಸರಿನಲ್ಲಿ "ಕ್ಲಿನಿಕಲ್‌ ರಿಸರ್ಚ್‌ ಬ್ಯೂರೋ? 
ಸಂಸ್ಥೆಯನ್ನು ಸ್ಥಾಪಿಸಿತು. 


ಭಾರತದಲ್ಲಿ ಕುಟುಂಬ ಯೋಜನೆಯ 
ಇತಿಹಾಸ 

೧೯೨೫ಕೂ ಮುನ್ನ ಭಾರತ 
ಸಂಪ್ರದಾಯ ವಾದಿಗಳ ತವರುಮನೆ 
ಆಗಿತ್ತು. ಅವರ ನಿರೋಧದೆ ಮಧ್ಯೆ ಡಾ|| 


ಆರ್‌, ಡಿ. ಕರ್ನೆಯವರು ಮುಂಬಯಿನಲ್ಲಿ 
ಒಂದು ಕುಟುಂಬಯೋಜನ ಆಸ್ಪತ್ರೆಯನ್ನು 


ತೆರೆದರು, ಆನಂತರ ಮೈಸೂರು ಸಂಸ್ಥಾನದೆ 
ರಾಜರ್ಷಿ ನಾಲ ಎಡಿಕೃಷ್ಣ ರಾಜ ಒಡೆಯೆರ್‌ 


ಅನರು ೧೯೩೦ರ ಜೂನ್‌ ೧೧ರಂದು 
ಮೈಸೂರು ನಗರದ ಜೆಲುವಾಂಬ ಮತ್ತು 


ಕೃಷ್ಣ ರಾಜೇಂದ್ರ ಆಸ್ಪತ್ರೆಗಳಲ್ಲಿ ಅನಂತರ 
ಬೆಂಗಳೂರು ನಗರದ ವಾಣಿವಿಲಾಸ ಆಸ್ಪತ್ರೆ 
ಯಲ್ಲಿ ಕುಟುಂಬಯೋಜನೆ ಚಿಕಿತ್ಸಾಕೇಂದ್ರ 
ಗಳನ್ನು ಆರಂಭಿಸಿದರು. ಈ ಕೇಂದ್ರಗಳು 
ಇಡೀ ವಿಶ ಎಕ್ಕೆ ಮಾದರಿ ಆಗಿದ್ದ ಫು. ಮೊಟ್ಟ 
ಮೊದಲಾಗಿ ಸ್ತ್ರೀ ಕುಟುಂಬ ಯೋಜನಾ 
ಕೇಂದ್ರ ಸ್ಥಾಪನೆ ಆಯಿತು, ಆದ್ದ ರಿಂದ ಈ 


ದಿಸೆಯಲ್ಲಿ ಕರ್ನಾಟಕದ ಹಿಂದಿನ ಮೈಸೂರು 
ರಾಜ್ಯ ಮಾದರಿ ಎನ್ನ ಬಹುದು. ೧೯೩೦ರಲ್ಲಿ 
ಡಾ| ಎ. ಆರ", ವಿಳೆಯವರತಿ ಕುಟುಂಬ 
ಯೋಜನೆಯ ಅಧ್ಯಯನ ಕೇಂದ್ರವನ್ನು 


ಪುಸ್ತಕ ಪ್ರಹಷಂಚ--ಸೆಸ್ಟೆಂಬರ್‌, ೧೯೯೩ 


ಪ್ರಾರಂಭಿಸಿದರು. ೧೯೮೦ರಲ್ಲಿ ಕುಟುಂಬ 
ಕಲ್ಯಾಣ ಕಾರ್ಯಕ್ರ ಮದ ಸುವರ್ಣ 
ಮಹೋತ್ಸವ ಆರಂಭಿಸಿದವು. 

ಸರ್‌ ಎಂ. ವಿಶ್ವೇಶ್ವರಯ್ಯ ನವರೂ ಸಹ 
ಜನನ ನಿಯಂತ್ರಣ ಕಾರ್ಯಕ್ರಮಗಳ ಬಗ್ಗೆ 
ಆಸಕ್ತಿ ವಹಿಸಿದರು. ಗಾಂಧೀಜಿಯವರೂ 
ಸಹ ಜನ ಸಂಖ್ಯೆಯ ಹೆಚ್ಚಳದ ಬಗ್ಗೆ 
ಚಿಂತಿಸತೊಡಗಿದರು. ಅವರು ತಮ್ಮ 
"ಯಂಗ" ಇಂಡಿಯ' (೧೨-೩-೧೯೨೫) 
ಪತ್ರಿಕೆಯಲ್ಲಿ ಸಂತತಿ ನಿಯಂತ್ರಣದ ಬಗ್ಗೆ 
ಲೇಖನವನ್ನು ಬರೆದರು. ೧೯೨೫ ರಿಂದ 
೧೯೩೫ರ ಪರವಿಗೆ "ಯಂಗ್‌ ಇಂಡಿಯಾ' 
ಮೆತ್ತು "ಹರಿಜನ' ಪತ್ರಿಕೆಗಳಲ್ಲಿ 
ಜನಸಂಖ್ಯಾ ಬೆಳವಣಿಗೆ, ಸಂತತಿ ನಿಯಂತ್ರಣ 
ಬ್ರಹ್ಮಚರ್ಯ, ಸಂಯಮ ಮತ್ತು ಇತರೆ 
ಕೃತಕ ವಿಧಾನಗಳ ಬಗ್ಗೆ ವಿವರವಾಗಿ 
ವಿಚಾರ ಮಾಡಿರುವರು, ಜನಸಂಖ್ಯಾ 
ಸಮಸ್ಯೆಗೆ ಸಂತತಿ ನಿಯಂತ್ರಣ ಮುಖ್ಯ 
ಪರಿಹಾರ ಎಂದು ಅವರು ನಂಬಿದ್ದ ರು. 
೧೯೩೭ ರಲ್ಲಿ ಮದ್ರಾಸ್‌ ವಿಶ್ವವಿದ್ಯಾ 
ಲಯವು ಸ್ನಾತಕೋತ್ತರ ಮಟ್ಟದಲ್ಲಿ 
ಜನನ ನಿಯಂತ್ರಣವ ನ್ನು ಒಂದು 
ಅಧ್ಯಯ ನ ವಿನಯವನ್ನಾಗಿ ವ್ಯವಸ್ಥೆ 
ಮಾಡಿತು. ಸ 

೧೯೩೫ ರಲ್ಲಿ ಜವಹರಲಾಲ್‌ ನೆಹರು 
ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ 
ರಾಷ್ಟ್ರೀಯ ಕಾಂಗ್ರೆಸ್‌ನಿಂದ ರೆಚನೆಯಾದೆ 
ಸಮಿತಿ ಕುಟುಂಬ ಯೋಜನೆ ಕಾರ್ಯಕ್ರಮ 
ಗಳನ್ನು ಜೆಂಬಲಿಸಿತು. ೧೯೩೭ರಲ್ಲಿ 
ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ 
ಗಳಲ್ಲಿ ಕುಟುಂಬ ಯೋಜನಾ ಕೇಂದ್ರಗಳ್ಳು 
ಆರಂಭವಾದವು. ೧೯೩೫ ಮತ್ತು ೧೯೩೮ 
ರಲ್ಲಿ ಕುಟುಂಬ ಯೋಜನೆಗೆ ವ್ಯಾಪಕ 


ceded cen a a 


ಮಯಯ aie 


ಭಾರತದಲ್ಲಿ ಕುಟುಂಬ ಯೋಜನೆಯ ಇತಿಹಾಸ 


ಬೆಂಬಲ ದೊಕೆಯಿತು. ೧೯೪೦ ರಲ್ಲಿ 
ಸರ್‌ ನಿ. ಎನ್‌, ಸಪ್ಪುರವರು ಜನನ 
ನಿಯಂತ್ರಣ ಕೇಂದ್ರಗಳ ಸ್ಥಾಪನೆ ಬಗ್ಗೆ 
ರಾಜ್ಯ ಸಭೆಯಲ್ಲಿ ನಿರ್ಣಯವನ್ನು ಯಶಸಿ ¥ 
ಯಾಗಿ ಮಂಡಿಸಿದರು. ೧೯೪೬ರ ಭೂರ 
ಸಮಿತಿಯು ತನ್ನ ವರದಿಯಲ್ಲಿ ಜನನ 
ನಿಯಂತ್ರಣ ಕೇಂದ್ರಗಳ ಸ್ಥಾಪನೆಯ ಬಗ್ಗೆ 
ಬಲವಾದ ಶಿಫಾರಸುಗಳನ್ನು ಮಾಡಿತು. 
೧೯೪೯ರಲ್ಲಿ ಮುಂಬಯಿ ನಗರದಲ್ಲಿ 
ಶ್ರೀಮತಿ ಧನ ಎಂತ್ರಿ ರಾಮರಾವ” ನೇತೃತ 3 
ದಲ್ಲಿ ಕುಟುಂಬಯೊ ಜನಾ ಸಂಸ್ಥೆ 
ಅಸ್ತಿತ್ವಕ್ಕೆ ಬಂತು. ಅದು ಜೀಶಾದ್ಯಂತೆ 
ತನ್ನ ಶಾಖೆಗಳನ್ನು ಸ್ಥಾಪಿಸಿತು. ಈ ಶಾಖೆ 
ಗಳು ಯೋಜನಾನೀತಿ ಮತ್ತು ಕಾರ್ಯ 
ಕ್ರಮಗಳೆ ಪ್ರಚಾರ ಕೈ ಗೊಂಡವು. 
ಜೊತೆಗೆ ಜನಸಂ ಖ್ಯಾ ಅಧ್ಯಯನ, 
ಜನಸಂಖ್ಯಾ ಶಿಕ್ಷಣ ಮುಂತಾದ ಕಾರ್ಯ 
ಕ್ರಮಗಳನ್ನು ಏರ್ಪಡಿಸುತ್ತಿವೆ. ಅದೇ 
ವರ್ಷ ಯೋಜನಾ ಆಯೋಗದ ಮೊದಲ 
ಸಭೆ ನಡೆಯಿತು. ಜವಹರ" ಲಾಲ್‌ ನೆಹರು 


೧೧ 


ಅನರು ಕುಟುಂಬ ಯೋಜನೆಯ ಅಗತ್ಯ 
ಮತ್ತು ಆವಶ್ಯಕತೆಗಳನ್ನು ಕುರಿತು ಸಭೆ 
ಯನ್ನು ಉದ್ದೆ ಶಿಸಿ ಇಡೀ ರಾಷ ಕ್ಕೆ 
ಅದನ್ನು ಮನವರಿಕೆ ಮಾಡಿಕೊಟ್ಟರು. 
೧೯೫೧ರಲ್ಲಿ ಕುಟುಂಬ ಯೋಜನೆಯನ್ನು 
ರಾಷ್ಟ್ರೀಯ ಕಾರ್ಯ ಕ್ರಮ ವ ನ್ನಾಗಿ 
ಕೈಕೊಂಡ ಮೊದಲನೆಯ ರಾಸ } ಭಾರತ. 
ಪ್ರತಿಯೊಂಡು ಪಂಚವಾರ್ಷಿಕ ಯೋಜನೆ 
ಯಲ್ಲಿ ಕುಟುಂಬ ಯೋಜನೆಗೆ ಹಣ ಮೀಸ 
ಲಾಯಿತು. ಇತ್ತೀಚಿಗೆ ಶಾಲೆ ಕಾಲೇಜತಿ 
ಗಳಲ್ಲಿಯೂ ಸಹ ಜನಸಂಖ್ಯಾ ಶಿಕ್ಷಣ 
ಪಠ್ಯ ನಸ್ತುವಾಯಿತು. ೧೯೫೨ರಲ್ಲಿ “ಜನ 
ಸಂಖ್ಯಾ ಕಾರ್ಯ ನೀತಿ ಸಮಿತಿ” ಮತ್ತು 
ಜನ ಸಂಖ್ಯಾ ಸಂಶೋಧನಾ ಹಾಗೂ 
ಕಾರ್ಯಕ್ರಮ ಸಮಿತಿ ಗಳು ನೇಮಕ 
ಗೊಂಡವು. ಭಾರತ ಸರಕಾರದ ಆರೋಗ್ಯ 
ಖಾತೆ ಕುಟುಂಬ ಯೋಜನಾ ವಿಭಾಗವನ್ನು 
ಪ್ರಾರಂಭಿಸಿ ತು. ಕುಟುಂಬ ಕಲ್ಯಾಣ 
ಕಾರ್ಯಕ್ರಮಗಳಿಗೆ ತಗುಲಿದ ವೆಚ್ಚದ ವಿನಕ 
ಹೀಗಿದೆ. 


ಯೋಜನಾವಾರು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳಿಗೆ 
ತಗುಲಿದ ವೆಚ್ಚದ ನಿವರ 


ಪಂಚವಾರ್ಷಿಕ ಯೋಜನೆ ವಿವರ 


ವತಿಂಜೂರಾದ ಹಣ 


ವೆಚ ವಾದ ಹಣ 
೩೮ 


೧ ೧೯೫೧-೫೬ ೬೫ ಲಕ್ಷ ರೂ.ಗಳು ೧೪.೫ ಲಕ್ಷ ರೂ.ಗಳು 
೨ ೧೯೫೬-೬೧ ೫ ಕೋಟ ರೂ.ಗಳು ೨ ೨ಕೋಟಿ ರೂ.ಗಳು 
೩ ೧೯೬೧-೬೬ ೨೭ ಚಿ ಟೆಳ,೯ 
೧೯೬೬-೬೯ Wa 2 ೭೦.೪ '' 

೪ ೧೯೬೯-೭೪ we , '' ೨೮೪.೪ '' 
೫ ೧೯೭೪-೭೯ JUN. ್ಯ ೪೦೪; ೩... 

೬ ೧೯೭೯-೮೫ ೨೨೮.೦ '್ರ ೨೨೬೧ '' 
೭ ೧೭೮೫-೯೦ ೩೨೫೬.೦ '' 


೧೨ 


ಕುಟುಂಬ ಯೊ €ಜನೆಗೆ ಯೋಜನಾ 
ವಾರು ಹೆಚ್ಚು ಹಣ ಖರ್ಚಾಗಿರುವುದನ್ನು 
ಕಾಣಬಹುದು. ೧೯೫೧ರಲ್ಲಿ ಭಾರತ ಸರಕಾರ 
ಜನನ ನಿಯಂತ್ರಣ ಕಾರ್ಯಕ್ರಮದ 
ಆವ ಶ್ಯ ಕತೆಯ ನ್ಷು ಮನಗಂಡಿತು. 
೧೯೫೨ರ ನವಂಬರಿನಲ್ಲಿ ಮುಂಬಯಿ ನಗರ 
ದಲ್ಲಿ ಮೂರನೆಯ ಅಂತರರಾಸಿ ಪ್ರಯ 
ಯೋಜನಾಬದ ಪಾಲಕತ 3 ಸಮ್ಮೇಳನ 
ನಡೆಯಿತು. ಅದರ ಫಲವಾಗಿ ಅಂತರ 
ರಾಷಿ ಪ್ರಯ ಯೋಜನಾಬದ್ಧ ಪಾಲಕತ 3 
ಒಕ್ಕೂಟ ಸ್ಥಾಸನೆ ಆಯಿತು. ಮೂರು 
ದಿನಗಳ ಕಾಲ ೮೯ ವೈದ್ಯರಿಗೆ ಕುಟುಂಬ 
ಯೋಜನಾ ಶಸ್ತ್ರಚಿಕಿತ್ಸೆ ಹಾಗೂ ಗರ್ಭ 
ನಿರೋಧಕಗಳ ಬಗ್ಗೆ ವಿಶೇಷ : ತರಬೇತಿ 
ದೊರೆಯಿತು. ಸುರಕ್ಷಿತ ಕಾಲಾವಧಿ ವಿಧಾನ 
ಫಲಾನುಭವಿಗಳಿಗೆ ೨೮ ತ್ರಿವರ್ಣಮಣಿಗಳ 
ಸರವನ್ನು ಉಚಿತವಾಗಿ ಹಂಚಿಕೆ ಮಾಡ 
ಲಾಯಿತು. ಸಂಯುಕ್ತರಾ ಸ್ಟ ಸಂಘ. 
ಭಾರತ ಸರಕಾರ ಮತ್ತು ಮೈ ಸೂರು 
ಸರಕಾರಗಳ ಆಶ್ರಯದಲ್ಲಿ "ಮೈ ಸೂರು ಜನ- 
ಸಂಖ್ಯಾ ಅಧ್ಯಯನ' ಎಂಬ ಸಂಶೋಧನಾ 
ಕಾರ್ಯ ಆಕಂಭವಾಯಿತು. ಅದರ ವರದಿಯ 
ಆಧಾರದ ಮೇಲೆ ಜನಸಂಖ್ಯಾ ನೀತಿ ಸಮಿತಿ 
ರಚನೆ ಆಯಿಸಿತು. 

ಆರಂಭದಲ್ಲಿ ಕುಟುಂಬ ಯೋಜನಾ 
ಚಿಕಿತ್ಸಾಲಯಗಳು ನಿರೋಧಕಗಳನ್ನು 
ವಿತರಿಸುತ್ತಿದ್ದ ವು. ಅಂತಹ ಕ್ಲಿನಿಕ್ಕ್‌ಗಳ 
ಸಂಖೈ ೧೯೫೧ರಲ್ಲಿ ೫೦. ೧೯೫೬ರಲ್ಲಿ ಅವುಗಳ 
ಸಂಖ್ಯೆ ೧೬೫ಕ್ಕೆ ಏರಿತು. ೧೪೭ ಕುಟುಂಬ 
ಯೋಜನಾ ಆಸ್ಪತ್ರೆಗಳು ಆರಂಭವಾದವು. 
ಅವುಗಳ ಪೈಕಿ ಗ್ರಾ ನಾಂತರ ಪ್ರದೇಶಗಳಲ್ಲಿ 
೨೮ ಆಸ್ಪತ್ರೆಗಳಿದ್ದವು. ೨೦೫ ಖಾಸಗಿ 


ಪುಸ್ತಕ ಪ್ರಪಂಚ-- ಸೆಪ್ಟೆಂಬರ್‌, ೧೯೯4 


ಆಸ್ಪತ್ರೆಗಳಿಗೆ ಕುಟುಂಬ ಯೋಜನೆ 
ಕೈಕೊಳ್ಳ ಲು ಧನ ಸಹಾಯ ಒದಗಿತು. 


೨ನೇ ಯೋಜನೆ ೧೯೫೬-೬೧ 

೧-೯-೧೯೫೦ ರಲ್ಲಿ ಕೇಂದ್ರದಲ್ಲಿ 
ಕುಟುಬ ಯೋಜನಾ ಮಂಡಳಿ ಸ್ಥಾಪನೆ 
ಆಯಿತು. ಖಾಸಗಿ ಸಂಘ ಸಂಸ್ಥೆಗಳಿಗೆ 
ನೆರವು ಮುಂದುವರಿಯಿತು. ವೈದ್ಯ 
ಸಿಬ್ಬಂದಿಗೆ ವಿಶೇಷ ತರಬೇತಿ ಕಾರ್ಯಾಗಾಕ 
ಗಳು ಪ್ರಾರಂಭವಾದವು. ಆಗ ೪೧೬೪ 
ಕಿ ನಿಕ್‌ಗಳು ಕುಟುಂಬ ಯೋಜನಾ ಸೇವೆ 
ನೀಡುತ್ತಿ ದ್ದವು. ಡಾ| ಗೋಕೆ ಅವರಾ 
ಮುಂಬಯಿ ನಗರದಲ್ಲಿ ಭಾರತೆ ಸರಕಾರದ 
ಕುಟುಂಬ ಯೋಜನಾ ತರಬೇತಿ ಮತ್ತು 
ಸಂಶೋಧನಾ ಕೇಂದ್ರ ಪ್ರಾರಂಭ 
ಮಾಡಿದರು. 

ಸಂಯುಕ್ತರಾಷ್ಟ್ರ ಸಂಘ, ಭಾರತ 
ಸರಕಾರ ಹಾಗೂ ಸರದೂರಬ್ಬಿ ಬಾಟಾ 
ಟ್ರಸ್ಟ್‌ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 
ಮುಂಬಯಿನಲ್ಲಿ ಜನಸಂಖ್ಯಾ ಅಧ್ಯಯ 
ತರಜೇತಿ ಮತ್ತು ಸಂಶೋಧನ ಕೇಂದ್ರ 


ಸ್ಥಾಪನೆ ಆಯಿತು. ನುಹಾರಾಷೆ 1 ಸರಳಾಕ 


ಕುಟುಂಬ ಯೋಜನಾ ಕಾರ್ಯಕ್ರಮವನ್ನೂ 
ಒಪ್ಪಿಕೊಂಡಿತು. ಡಾ! ಜಿ. ಎಸ್‌. ಫಡೈ 
ಯವರು ಮೊದೆಲ ಬಾರಿಗೆ ಪುಕುಷ 
ಸಂತಾನ ನಿರೋಧ ಶಸ್ತ್ರಕ್ರಿಯೆಯನ್ನು 
ನಡೆಸಿದರು. ಈ ವಿಭಾಗದಲ್ಲಿ ಅವರ ಕಾಣಿಕೆ 
ಅಪಾರ. ೧೯೫೮ ರಲ್ಲಿ ಸಂತಾನ ಫಿಕೋಧ 
ಶಸ್ತ್ರಕ್ರಿಯೆಯನ್ನು ಅಂಗೀಕರಿಸಿದ್ದು ಒಂದು 
ಸಂತೋಷದ ನಿಷಯ ಕೇಂದ್ರ ಸರಕಾಕವು 
ಸಂತಾನ ನಿರೋಧ ಶ ಸ್ತ ಕ್ರಿಯೆಯ 


ಖರ್ಚನ್ನು ಭರಿಸಲು ಒಪ್ಪಿತು. ಎರಡನೆಯ 


ಭಾರತದಲ್ಲಿ ಕುಟುಂಬ ಯೋಜನೆಯ ಇತಿಹಾಸ 


ಪಂಚವಾರ್ಷಿಕ ಯೋಜನೆಯ ಅಂತ್ಯ ದೆ 
ವೇಳೆಗೆ ೧.೫ ಲಕ್ಷ ಸಂತಾನ ನಿರೋಧ ಶಸ್ತ್ರ 
ಕ್ರಿಯೆಗಳು ನಡೆದವು. 

ಸಾಮೂಹಿಕ ಶಿಕ್ಷಣ ಕಾರ್ಯಕ್ರಮಗಳ 
ಅಂಗವಾಗಿ ದೊಡ್ಡ ದೊಡ್ಡ ಭಿತ್ತಿ ಸತ್ರಗಳು 
ಕರಸತ್ರಗಳ್ಳು ಚಿತ್ರ ಗಳು ಮಡಿಕೆ ಹಾಕಿ 
ಗಳು ಸ ಪುಸ್ತ, ಕಗಳು ತಯಾರಾಗಿ 
ಪ್ರಚಾರಕ್ಕೆ ಬಂದವು. ಜೊತೆಗೆ ಪರಿಣಾಮ 
ಕಾರಿಯಾದ ಪ್ರಭಾವ ಬೀರಬಲ್ಲ ಚಲನ 
ಚಿತ್ರ ಸ್ಲೈಡ್‌ ಮತ್ತು ಸ್ಪಿಪ್‌ಗಳು 
ಬಳಕೆಗೆ ಬಂದವು. 

ಫೋರ್ಡ್‌ ಫೌಂಡೇಶನ್‌ ಮತ್ತು 
ಪಾ ಪ್ಯುಲೆಳಷ ನ್‌ ಕೌನ್ಸಿಲ್‌ ಅಂತರ- 
ರಾಸಿ ಸೀಯ ಸಂಸ್ಥೆಗಳು. ಅವು ಯೋಜನೆಗೆ 
ತಾಂತ್ರಿಕ ಮತ್ತು ಧನ ಸಹಾಯ ನೀಡಿದವು. 

ಈ ಅವಧಿಯಲ್ಲಿ ಸಂತಾನ ನಿಕೋಧಕ 
ಸಾಧನಗಳನ್ನು ಅರ್ಹದಂಪತಿಗಳಿಗೆ ಒದಗಿಸಿ 
ದರು. ಶೇ. ೦.೨ ಮಂದಿ ಅರ್ಹ ದಂಪತಿಗಳು 
ಕುಟುಂಬ ಯೋಜನೆಯನ್ನು ಅನುಸರಿಸಿ 
ದರು. ೩೨೦ ನಗರಗಳಲ್ಲಿ ಹಾಗೂ ೧೮೬ 
ಗ್ರಾಮಗಳಲ್ಲಿ ಆರೊ (ಗ್ಯ ಕೇಂದ್ರಗಳು 
ಆರಂಭವಾದವು. 

ಎರಡನೆಯ ಯೋಜನೆಯ ಅಂತ್ಯದಲ್ಲಿ 
ಎಲ್ಲ ರಾಜ್ಯಗಳು ಒಂದು ಕುಟುಂಬ 


ಯೋಜನಾ ಕೇಂದ ವನ್ನು ಹೊಂದಿದ್ದ ವು. 


೩ ನೆಯ ಯೋಜನೆ ೧೯೬೧-೬೬ 
ಕುಟುಂಬ ಯೋಜನೆ “ಯೋಜಿತ 
ಅಭಿವೃದ್ಧಿಯ ಕೇಂದ್ರ ಬಿಂದು ಎಂದು 
ಘೋಸಿಸಲಾಯಿಶು. 
ಅರ್ಹ ದಂಪತಿಗಳಿಗೆ ಕಿಳಿವಳಿಕೆ, ನೇರ 
ಸೇವೆ ಸಲ್ಲಿಕೆ, ಅರೆ ವೈದ್ಯಕೀಯ ಮತ್ತು 


೧೩ 


ವೈದ್ಯಕೀಯ ಸಿಬ್ಬಂದಿಗೆ ತರಬೇತಿ ನೀಡಲು 
ಒಂದು ಕೋಟ ಜನರಿಗೆ ಒಂದೊಂದತಿ 
ಪ್ರಾದೇಶಿಕ ಕುಟುಂಬ ಯೋಜನಾ ಘಟಕ 
ಪ್ರಾರಂಭವಾಯಿತು. 

ಕೇಂದ್ರದಲ್ಲಿ ಕುಟುಂಬ ಯೋಜನಾ 


ಇಲಾಖೆ ಸ್ಥಾಪನೆ ಆಯಿತು.  ಅಂದಕೆ 
ರಾಷ್ಟ್ರಮಟ್ಟದಲ್ಲಿ ಒಂದು ವ್ಯವಸ್ಥಿತ 
ಸಂಘಟಣೆ ರೂಪುಗೊಂಡಿತು. ಕುಟುಂಬ 


ಯೋಜನೆಯ ಸಂಕೇತ. “ಕೆಂಪು ತ್ರಿಕೋನ* 
ವನ್ನು ರೂಪಿಸಿದವರು ಕೃಪಾನಾರಾಯಣಿ. 
ಅನರು ಸ ತಂತ್ರ ಕುಟುಂಬ ಯೋಜನೆಯ 
ವಿಭಾಗದ ಮೊದಲ ಜಂಟ ನಿರ್ದೇಶಕರು. 

ಈ ಅವಧಿಯಲ್ಲಿ ರಾಷ್ಟ್ರ ದಲ್ಲಿ ೩೬೭೬ 
ಗ್ರಾಮೀಣ ಉಸ ಕೇಂದ್ರ ನ ೧೩೮ೆಗಿ 
ನಗರ ಕುಟುಂಬ i: ಕೇಂದ್ರಗಳ 
ಕಾರ್ಯನಿರ್ವಹಿಸಿದವು. ೨೮ ಪ್ರಾದೇಶಿಕ 
ಕುಟುಂಬ ಯೋಜನಾ ತರಬೇತಿ ಸಂಸ್ಥೆಗಳು 
ಕಾರೃ ನಿರ್ವಹಿಸಿದವು. 

೧೯೬೫-೬೬ರಲ್ಲಿ ಕುಟುಂಬ ಯೋಜನೆ 
ಮಾಡಿಸಿಕೊಂಡವರಿಗೆ, ವೈದ್ಯರಿಗೆ 
ಯೋಜನೆಯನ್ನು ಅಂಗೀಕರಿಸುವಂತೆ ಮನ 
ಒಲಿಸುವವರಿಗೆ ಪ್ರೋತ್ಸಾಹ ಧನ ನೀಡಲು 
ನಿರ್ಧಾರ ಆಯಿತು. ಯೋಜನೆಯನ್ನು 
ಪ್ರಚಾರಗೊಳಿಸಲು "ಸೆಂಟಂ" ಕಾಲಿಂಗ್‌” 
ಎಂಬ ಮಾಸ ಪತ್ರಿಕೆ ಪ್ರಕಟವಾಯಿತು. 

ಎರಡನೆಯದಾಗಿ ಸ್ವಯಂಸೇವಾ ಸಂಘ : 
ಗಳಿಗೆ ಅನುದಾನ ಮಂಜೂರಾಯಿತು. 
ಸಮಾಜ ಸೇವಕರಿಗೆ ಪ್ರೋತ್ಸಾಹ 
ದೊರೆಯಿತು. 

ಯೊ ಜನೆಯ ಅಂತ್ಯದಲ್ಲಿ ೪೮೦ 
ಗ್ರಾಮೀಣ, ೨೭,೭೫೨ ಅರೆ-ಗ್ರಾಮೀಣ 
ಹಾಗೂ ೧೮೦೫ ನಗರ ಕೇಂದ್ರಗಳು 


೧೪ 


pos 


ಕುಟುಂಬ ಕಾ ರ್ಯ ಯೊಜನೆಯನ್ನು 
ನಿರ್ವಹಿಸಿದವು. 

ಶೇಕಡಾ ೨.೭ ರಷ್ಟು ಮಂದಿ ಅರ್ಹ 
ದಂಸತಿಗಳು ಕುಟುಂಬ ಯೋಜನಾ ವಿಧಾನ 
ವನ್ನು ಅನುಸರಿಸಿದರು. ೧೯೬೨ ಮತ್ತು 
೧೯೬೫ ರಲ್ಲಿ ಭಾರತವು ನೆರೆಯ ಚೀನಾ 
ಹಾಗೂ ಪಾಕಿಸ್ಕ್ಯಾನಗಳೊಂದಿಗೆ ಯುದ್ಧ 
ಹೂಡಬೇಕಾಯಿತು, ಆದ್ದರಿಂದ ಈ ಕ್ಷೇತ್ರ 
ದಲ್ಲಿ ನಿರೀಕ್ಷಿಸಿದ ಪ್ರಗತಿಯನ್ನು ಸಾಧಿಸಲು 
ಆಗಲಿಲ್ಲ. ಮೇಲಾಗಿ ೪ನೆಯ ಪಂಚವಾರ್ಷಿಕ 
ಯೋಜನೆಗೆ ಬದೆ ಲಾಗಿ ೧೯೬೬೨೬೯ರ 
ಅನಧಿಯಲ್ಲಿ ಮೂರು ವಾರ್ಷಿಕ ಯೋಜನೆ 
ಗಳು ಕಾರ್ಯರೂಪಕ್ಕೆ ಬಂದವು. 

೧೯೬೬ ರಲ್ಲಿ ಕುಟುಂಬ ಯೋಜನೆಯ 
ನಿರೂಸಣಾ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು. 
ಸ ತಂತ್ರ ಕುಟುಂಬ ಯೋಜನಾ ಇಲಾಖೆ 
ಸ್ಥಾಸನೆ ಆಯಿತು. ಅದರ ಆಶ್ರಯದಲ್ಲಿ 
ಏಳು ಪ್ರಾದೇಶಿಕ ನಿರ್ದೇಶನಾಲಯಗಳು 
ಅಹಮದಾಬಾದು,, ಬೆಂಗಳೂರು, 
ಭೂಸಾಲ, ಕಲ್ಕತ್ತಾ, ಚಂಡಿಘಡ, ಪಾಟ್ಸ 
ಮತ್ತು ಲಕ್ನೊ (ಗಳಲ್ಲಿ ಸ್ಥಾಪನೆ ಆದವು. 

೧೯೬೮ರ ಸೆಪ್ಟೆಂಬರಿನಲ್ಲಿ ಕುಟುಂಬ 
ಯೋಜನಾ ಇಲಾಖೆ ನಿರೋಧದ ಬಳಕೆಯ 
ಪ್ರಚಾರವನ್ನು ಪ್ರಪ್ರಥಮವಾಗಿ 
ಕೈಕೆೊಂಡಿತು. ಜೊತೆಗೆ ಶೈಕ್ಷಣಿಕ ಮತ್ತು 
ಸಮೂಹ ಮಾಧ್ಯಮ ಚಟುವಟಿಕೆಗಳು 
ಬಳಕೆಗೆ ಬಂದವು. 

ಯೊ ಜನೆಯ ಅಂಶ್ಯದಲ್ಲಿ ೪೩ 
ಪ್ರಾದೇಶಿಕ ಕುಟುಂಬ ಯೋಜನಾ ಸಂಸ್ಥೆ 
ಗಳು. ೧೦,೦೦೦ ವೈದ್ಯರು. ೧೫೦೦೦ ಅರೆ 
ವೈದ್ಯಕೀಯ ಕಾರೃಕರ್ಶರು ಕುಟುಂಬ 
ಯೋಜನೆಯಲ್ಲಿ ತರಬೇತು ನಡೆದರು. 


ಪುಸ್ತಕ ಪ್ರಪಂಹ- ಸೆಪ್ಟೆಂಬರ್‌, ೧೯೯೩ 


೬ ದಶಲಕ್ಷ ಅರ್ಹ ದಂಪತಿಗಳು 
ಒಂದಲ್ಲಾ ಒಂದೊ ಗರ್ಭ ನಿರೋಧಕ 
ವಿಧಾನವನ್ನು ಅನುಸರಿಸಿದರು. ಶೇಕಡ 
೭೯ ಅರ್ಹದಂಪತಿಗಳು ಕುಟುಂಬ 
ಯೋಜನಾ ವಿಧಾನಗಳನ್ನು ಅನುಸರಿಸಿ 
ದರು, 


೧೯೬೯-೭೪--೪ನೇ ಯೋಜನೆ 


೫೯ ಪ್ರಸವೋತ್ತರ ಸೇವಾ ಕೇಂದ್ರಗಳು 
ಆರಂಭವಾದವು. ಪ್ರಕೃತ ೧೦೪ 
ವೈಡ್ಯಕೀಯ ಮಹಾ ವಿದ್ಯಾಲಯಗಳು 
ಹಾಗೂ ೨ ಸ್ನಾತಕೋತ್ತರ ಕೇಂದ್ರಗಳಲ್ಲಿ 
ಪ್ರಸವೋತ್ತರ ಸೇವಾ ಕಾರ್ಯಗಳು 
ಅನುಷ್ಠಾನಕ್ಕೆ ಬಂದವು. 

ಜನನ, ಮರಣ ನೋಂದಣಿ ಕಾಯ್ದೆ 
ಜಾರಿಗೆ ಬಂದಿತು. ೧೯೭೦ರ ಡಿಸೆಂಬರಿನಲ್ಲಿ 
"ಫ್ಯಾಮಿಲಿ ಪ್ಲಾನಿಂಗ್‌ ಪೌಂಡೇಶನ್‌' 
ಎಂಬ ಸ ಯಂಸೇವಾ ಸಂಸ್ಥೆ ಜಯಪ್ರಕಾಶ 
ನಾರಾಯಣ್‌ ಮತ್ತು ಜೆ.ಆರ್‌.ಡಿ. ತಾತಾ 
ಅವರ ಮುಂದಾಳುತ್ವದಲ್ಲಿ ಸ್ಥಾಪನೆ 
ಆಯಿತು. ೧೯೭೨ರಲ್ಲಿ ವೈದ್ಯಕೀಯ ಗರ್ಭ 
ಪಾತ ಕಾನೂನು ಜಾರಿಯಾಯಿತು. 

೧೯೭೩ರ ವರೆಗೆ ೫ ದಶಲಕ್ಷ ಚಿಕಿತ್ಸೆ 
ಗಳು, ೧೯೭೩-೭೪ರ ಅವಧಿಯಲ್ಲಿ ದಶಲಕ್ಷ 
ಶಸ್ತ್ರ ಚಿಕಿತ್ಸೆಗಳು ನಡೆದವು. 

ನಾಲ್ಕನೆಯ ಯೋಜನೆಯಲ್ಲಿ ೧೦ ಲಕ್ಷ 
ಸಂಶಾನ ನಿರೋಧ ಚಿಕಿತ್ಸೆಗಳು ನಡೆದವು. 
೧೯ ದಶಲಕ್ಷ ಅರ್ಹ ದಂಪತಿಗಳು ಕುಟುಂಬ 
ಯೋಜನೆ ಅನುಸರಿಸಿದರು. 

ಶೇಕಡ ೧೪.೦ ಮಂದಿ ಅರ್ಹ ದಂಪತಿ 
ಗಳು ಕುಟುಂಬ ಯೋಜನೆಗೆ ಒಳಗಾ 
ದರು, 


ತ he 
add ede nn en ns 


ಭಾರತದಲ್ಲಿ ಕುಟುಂಬ ಯೋಜನೆಯ ಇತಿಹಾಸ 


೧೯೭೪-೩೭೯೨ ೫ನೇ ಯೋಜನೆ 
ನಿಶ್ವಸಂಸ್ಥೆ ೧೯೭೪ ನೆಯ ಸಾಲನ್ನು 
ವಿಶ ಖಃ ಜನಸಂಖ್ಯಾ ವರ್ಷವೆಂದು ಆಚರಿಸಲು 


ಕರೆಕೊಟ್ಟಿ ತು. 
೧೯೭೬ ರಲ್ಲಿ ಪಂಜಾಬು, ಹರಿಯಾನ 
ಮತ್ತು ಮಹಾರಾಸಷೆ ತೆ ರಾಜ್ಯಗಳು 


ಕ ಡಾ ಯ 
ಮುಂದಾದವು. 
ಕುಟುಂಬ ಯೋಜನೆ ತನ್ನ ಹೆಸರನ್ನು 
"ಕುಟುಂಬ ಕಲ್ಯಾಣ ಕಾರ್ಯಕ್ರಮ' ಎಂದು 
ಬದಲಾಯಿಸಿಕೊಂಡಿತು. 
೧೯೭೮ರಲ್ಲಿ ಬಾಲ್ಯವಿನಾಹ 


ಶಸ್ತ್ರ ಚಿಕಿತ್ಸೆ ನಡೆಸಲು 


ಪ್ರತಿಬಂಧ 


ಕಾಜಿ ತಿದ್ದು ಪಡಿ ಆಯಿತು. ಶೇಕಡಾ 
೨೨.೫ರಷ್ಟು ಅರ್ಹ ದಂಪತಿಗಳು ಚಿಕಿತ್ಸೆಗೆ 
ಒಳಗಾದರು. 


೧೯೭೯-೮೫--೬ನೇ ಯೋಜನೆ 


೧೯೮೩ರಲ್ಲಿ ರಾಷ್ಟ್ರೀ ಯ ಆರೋಗ್ಯ 
ನೀತಿಯ ಪ್ರಕಾರ ಹಳ್ಳಿ ಮಟ್ಟದಲ್ಲಿ 

ಸ್ಪತ್ರೆಗಳು ಸ್ಥಾಪನೆ ಆದವು. ೧೯೮೩ 
ಸೆಪ್ಟೆಂಬರ” ೩೦ ರಂದು ಸಂಯುಕ್ತರಾಷ್ಟ್ರ 
ಸಂಘ ಜನಸಂಖ್ಯಾ ಪ್ರಶಸ್ತಿಯನ್ನು 
ಇಂದಿರಾ ಗಾಂಧಿಯವರಿಗೆ ನೀಡಿತು, 

೧೯೮೫ರ ಹೊತ್ತಿಗೆ ಶೇ. ೩೬.೬ ಅರ್ಹ 
 ದೆಂಪತಿಗಳನ್ನು ಶಸ್ತ್ರ ಚಿಕಿತ್ಸೆಗೆ ಗುರಿಸಡಿಸುವೆ 

ಉದ್ದೀಶ ಇತ್ತು. ಆದರೆ ಸಾಧನೆ ಶೇ. ೩೨ 
ಮಾತ್ರ. 

೧೯೮೪-೯೦ ರೆ ಅವಧಿಯಲ್ಲಿ ವಿಶ್ವ 
ಬ್ಯಾಂಕ್‌ ನೆರವಿನ ಭಾರತದ ಜನಸಂಖ್ಯಾ 
ಯೋಜನೆ ಜಾರಿಯಲ್ಲಿತ್ತು. ಈ ಯೋಜನೆಗೆ 
ಕರ್ನಾಟಕದ ವೆಚ್ಚ ೭೧.೩೧ ಕೋಟಿ 
ಕೂಪಾಯಿಗಳು. ೪ರಲ್ಲಿ ತೇ, ೪೪ ಭಾಗ 


೧೫ 


ವಿಶ್ವಬ್ಯಾಂಕಿನ ಪಾಲ್ಕು ಶೇಕಡಾ ೩೯.೮ 
ಭಾರತ ಸರಕಾರದ ನೆರವು. ಉಳಿದ ಭಾಗ 
ವನ್ನುಆಯಾ ರಾಜ ಸೆ ಸರಕಾರಗಳು ಕೊಡುಗೆ 
ರೂಪದಲ್ಲಿ ನೀಡಿವೆ. ಕೇರಳದ ವೆಚ್ಚ 
೪೯.೧೧ ಕೋಟ ರೂಪಾಯಿಗಳು. ಪಶ್ಚಿಮ 
ಬಂಗಾಳದ ವೆಚ್ಚ ೧೦೭ ೪೭ ಕೋಟಿ 
ರೂಪಾಯಿಗಳು. 

ಈಯೊ ಜನೆಯಲ್ಲಿ ಜನಸಂಖ್ಯಾ 
ಶಿಕ್ಷಣಕ್ಕೆ ಹೆಚ್ಚಿ ನ ಪ್ರಾಶಸ್ತ 3 ದೊರೆಯಿತು. 
ಆಯಾ ರಾಜ್ಯಗಳು ಸು ೬೦ ದಶ 
ಲಕ್ಷದಷ್ಟು ಹಣವನ್ನು ನಿಗದಿಮಾಡಿದವು. 

ಕುಟುಂಬ ಯೋಜನಾ ಶಿಕ್ಷಣ ಜನಪರ 
ಶಿಕ್ಷಣವಾಗಿ ಪರಿ ವರ್ತ ನೆ ಆಯಿತು, 
ಕುಟುಂಬಯೋಜನಾ ಶಿ ಕ್ಷಣವನ್ನು 
ಜನಸಂಖ್ಯಾ ಶಿಕ್ಷಣವನ್ನಾಗಿ ಶಾಲೆ, 
ಕಾಲೇಜು ಪಠ್ಯಪುಸ್ತಕಗಳಲ್ಲಿ ಸಂಯೋಜಿ 
ಸುವ ಕಾರ್ಯ ಜಾರಿಗೆ ಬಂದಿತು. ಈ ಅವಧಿ 
ಯಲ್ಲಿ ೭೬೫ ಕೋಟ ರೂಪಾಯಿಗಳನ್ನು 


ಜನಸಂಖ್ಯಾ ಕಾರಕ ಕ್ರಮಕ್ಕೆ ವಿನಿಯೋಗಿಸ 
ಠಿ ಕಿಲ 
ಲಾಯಿತು. 


೧೯೮೫-೯೦ _೭ನೆಯೆ ಯೋಜನೆ 


ಈ ಅವಧಿಯಲ್ಲಿ “ಗಂಡಿರಲಿ ಹೆಣ್ಣಿ ರಲಿ 
ಮ ಕ್ಸ ಳೆರಡೆೇೇ ಸಾಕು” “ನಾವಿಬ, ರು 
ನನುಗಿಬ್ಬರು” ಹಾಗೂ “ಎರಡನೇ ಮ 
ಮೂರು ವರ್ಷದ ನಂತರ” ಎಂಬ ಘೋಷಣೆ 
ಗಳು ಅನುಷ್ಕಾನಕ್ಕೆ ಬಂದವು, 

ರಾಷ್ಟ್ರಿ ಯ ಕುಟುಂಬ ಯೋಜನೆ 
ಪ್ರಾರಂಭವಾದಂದಿನಿಂದ ೧೯೮೯ರ ಮಾರ್ಚಿ 
ವರೆಗೆ ಸುಮಾರು ೧೦೬.೨ ದಶಲಕ್ಷಕ್ಕೂ 
ಹೆಚ್ಚು ಜನನವನ್ನು ತಡೆಯಲಾಗಿದೆ. 
ಒಂದು ಜನನವನ್ನು ತಡೆಯಲು ೩೮೦ ಠೂ, 
ಗಳು ತಗಲುತ್ತದೆ. ಈ ಯೊಜನೆ 


ಯಲ್ಲಿ ಮಹಿಳೆ ನಿರೋಧ ಚಿಕಿತ್ಸೆಗೆ ಹೆಚ್ಚು 
ಒತ್ತು ಕೊಡಲಾಯಿತು. 


ಯೋಜನಾರಹಿತ ಅವಧಿ 


ಕೇಂದ್ರದಲ್ಲಿ ಸರಕಾರಗಳ ತೀವ್ರ ಬದ 
ಲಾವಣೆ ಆಯಿತು. ಆದ್ದರಿಂದ ಕೂಡಲೇ 
೮ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ 
ಬರಲಿಲ್ಲ. ಆದರೆ ಕುಟುಂಬ ಕಲ್ಯಾಣ 
ಕಾರ್ಯಕ್ರಮವನ್ನು ಹಂತಹಂತವಾಗಿ ಕ್ಕ 
ಕೊಳ್ಳಲು ತೀರ್ಮಾನವಾಯಿತು. ಈ, ದಿಸೆ 
ಯಲ್ಲಿ ರಾಷ್ಟ್ರ ಮತ್ತು ರಾಜ್ಯಮಟ್ಟದ 
ವಿಚಾರ ಸಂಕಿರಣಗಳು ಸಂಘಟಿತ 
ಗೊಂಡವು. 

೧೫-೯-೧೯೯೦ರಿಂದ *ಒಂದು ಮಗು 


ಪುಸ್ತ ಕ ಪ್ರಪಂಹ- ಸೆಪ್ಟೆಂಬರ್‌, ೧೯೯೬ 


ರಾಷ್ಟ್ರದಲ್ಲಿ ಒಟ್ಟು ೬೦೮ ದಶಲಕ್ಷ 
ನಿಕೋಧ್‌ಗಳ ಉತ್ಪಾದನೆ ಆಗುತ್ತಿದೆ. 
೧೯೮೯-೯೦ ರಲ್ಲಿ ನಿಕೋಧ್‌ಗಳ ನಿರ್ಮಾಣ 
ದಿಂದ ಗಳಿಸಿದ ಆದಾಯ ೧೫೧ ದಶಲಕ್ಷ 
ರೂಪಾಯಿಗಳು. 

೧೯೯೧ರ ವೇಳೆಗೆ ೨೭ ರಾಜ್ಯ ಕುಟುಂಬ 
ಕಲ್ಯಾಣ ಬ್ಯೂರೊಗಳು ಕಾರ್ಯ ನಿರ್ವಹಿಸು 
ತ್ರಿವೆ. ಜಿಲ್ಲಾ ಮಟ್ಟ ದಲ್ಲಿ ೪೫೦ ಜಿಲ್ಲಾ 
ಕುಟುಂಬ ಕಲ್ಯಾಣ ಬ್ಯೂರೊಗಳು ಕಾರ್ಯ 
ನಿರ್ವಹಿಸುತ್ತಿವೆ. 

ರಾಷಿ 1. ಯು ಕುಟುಂಬ ಕಲ್ಯಾಣ 
ಕಾರ್ಯಕ್ರಮ ಜಾರಿಗೆ ಬಂದ ನಂತರ 
ಇತ್ತೀಚಿನವರೆಗಿನ ಕುಟುಂಬ ಕಲ್ಯಾಣಗಳ 
ಪ್ರಗತಿ ಹೀಗಿದೆ: | 
೬.೦೯ 


ವಿನ ಕುಟುಂಬ” ಚಳುವಳಿ ಪ್ರಾರಂಭ ೧೩೫೨-೮೪ ಸುಮಾರು 
ವಾಯಿತು. ಕೋಟಿಗೂ ಹೆಚ್ಚು ಜನನಗಳ ತಡೆ. ಅದರಲ್ಲಿ 

ಶಸ್ತ್ರ ಚಿಕಿತ್ಸೆ ಮೂಲಕ ೫೦.೦೯ ವಿಿಲಿಯನ್‌ 

ನಂಕಿಧಾರಣೆ ೪.೦೯ ಗೆ 

ಎಲ್ಲ ಶಾತ್ಛಾಲಿಕ ವಿಧಾನಗಳು ೫.೯೩ ತ 
೧೯೫೬-೮೪  ವ್ಯಾಸಕ್ಟವಿ ೨,೩೦,೩೬೮೭೯ 

ಟ್ಯೂಬೆಕ್ಕ ವಿಕಿ ೨,೧೬,೮೮,೯೭೧ 
೧೯೬೫-೮೪ ವಂಕಿ ಧಾರಣೆ ೧೩೬ ಕೋಟ 
೧೯೬೮-೮೪ ನಿಕೋಧಗಳ ವಿತರಣೆ ೩೭,೫೯೦,೩೧,೦೦೦ 

ಡಯಾ ಫ್ರಾನರ್‌ಗಳು ೧,೨೮,೦೦೦ 

ಜೆಲ್ಲಿ ಮುಲಾಮುಗಳು ೨೯,೦೭,೦೦೦ 

ನೊರೆ ಮಾತ್ರೆಗಳು ೨,೦೪,೬೭,೦೦೦ 

ತತ್ಸಮಾನ ಶಸ್ತ್ರ ಚಿಕಿತ್ಸೆಗಳು ೫,೩೨,೬೯,೦೦೦ 
೧೯೬೬-೮೪ ನುಂಗುವ ಗುಳಿಗೆಗಳ ವಿತರಣೆ ೧,೬೬,೫೦,೦೭೪ 


ತತ್ಸಷಾನ ಶಸ್ತ್ರ ಚಿಕಿತ್ಸೆಗಳು 


( p 


೭೨,೪೫,೪೬೨ 


ಸ್ವಾತಂತ್ರ್ಯಪೂರ್ವ ಹಾಗೂ ಸ್ವಾತಂತ್ರೋತ್ತರ 
ಭಾರತ: ಒಂದು ಸಿಂಹಾವಲೋಕನ 


ಬ್ರಿಗೇಡಿಯರ್‌ ಮಹಾದೇವ ಗೋಖಲೆ 


(ಸೇವಾಸಿವೃತ್ತ ) 
೨೦೩, ವೃಂದಾವನ, ೨ನೇ ಹಂತ 
ವೈ ಸೂರು-೫೭೦ ೦೨0 


ಬ್ರಿಗೇಡಿಯರ್‌ ಎಂ. ಎ. ಗೋಖಲೆ (೧೯೧೭) ಅಚ್ಚಕನ್ನಡಿಗರು, ದೇಶೆ ಸೇವಾ 


ಪರಾಯಣರು, ನೀರಯೋಧರು, 


ಸೈನ್ಯದಲ್ಲಿ ವೈದ್ಯರಾಗಿ ರಣರಂಗಹ ದುಃಖ 


ಡುವಕ್ಮಾನ ಕಂಡು ಸಾಂತ್ವನ ನೀಡಿದವರೆತಿ. “ಭಾರತ ಅಂದು, ಇಂದು ಹೇಗಿದೆ?” 
ಎಂಬ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಸ್ವಾನುಭವದಿಂದ. 


೧೯೨೭ ರಿಂದ ೩೪ರತನಕ ಸಾನು ಕಾರ್ಕಳ 
(ದ.ಕ.) ಬೋರ್ಡು ಹೈ ಸ್ಕೂ ಲಿ ನಲ್ಲಿ 
ವಿದ್ಯಾ ರ್ಥಿ, ಆಕಾಲದಲ್ಲಿ ನಮ್ಮ ಅಧ್ಯಾಪಕರ 
ವ್ಯಕ್ತಿತ ೨» ಶಿಸ್ತು, ಶಿಕ್ಷಣ ಪದ್ಧತಿ, ನಡತೆ, 
ಷತಾರ್ಗದರ್ಶನ, es ಮೇಲೆ 
ಅವರಿಗಿದ್ದ ಸಿ ತಿ) ವಿಶ್ವಾ ಸ್ಮ ಇವು ಯಾರೂ 
ಮೊಚು ೨ ಮೊತಿದ್ದು ವು. ಸಣಕಲು ಅನುಭವ 
ಸಂಪನ್ನ ರಾಗಿದ್ದ ರು, “ತನ್ನ' ವಿಷಯ 
ಮಾತ್ರವಲ್ಲ, ಇತರ ವಿಸಯಗಳನ್ನೂ 
ಕಲಿಸುವ ಯೋಗ್ಯತೆಯುಳ ೈವರಾಗಿದ್ದ ರು. 
'ಕೆಲವರು ತಮ್ಮ ವಿಷಯ ನಿಜ್ಞಾ ನ ಆದರೂ 
ಇಂಗ್ಲಿ ಷ್‌ ಆಕ ಗಣಿತನನ್ನೂ ಅಸ್ಟೆ ೯ 
ಯೋಗ್ಯ ರೀತಿಯಲ್ಲಿ ಬೋಧನೆ ಮಾಡಕೆ 
ಅರ್ಹತೆ 'ಸಡೆದವರಿದ್ದ ರು. ಕೆಲವು ವರುಷಗಳ 
ಹಂದೆ ಲೋಕಸಭೆಯ ಸ್ಪೀಕರ್‌ ಆಗಿದ್ದ 
ಸನ್ಮಾನ್ಯ ಸದಾನಂದ ಹೆಗ್ಡೆ ನಹ ನಮ್ಮೆ 
ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿ. 
8 


೧೯೩೪ ರಿಂದ ೩೬ರ ತನಕ ಮಂಗಳೂರು 
ಗವರ್ನಮೆಂಟ್‌ ಕಾಲೇಜಿನಲ್ಲಿ (ಈಗಿನ 
ಯುಫಿವರ್ಸಿಟಿ ಕಾಲೇಜು) ಪ್ರಿನ್ಸಿಪಾಲ್‌ 


ಗೋವಿಂಡೆ ಕೃಷ್ಣ ಚಜಿಟೂರ್‌ ಅವರ 
ನೇತೃತ್ವದಲ್ಲಿ ' ' ಪಡೆದ" ಶಿಕ್ಷಣವೆಂದಕೆ 
ಅದೊಂದು ಅವಿಸ್ಮರಣೀಯ ಅನುಭವ. ಆ 
ಕಾಲದಲ್ಲಿ ಮದಾ ಸು ಪ್ರೆಸಿಡೆನ್ಸಿ ಓರ್ವ 
ಆಂಗ್ಲ ಗವರ್ಫರೆರೆ ಆಳ್ವಿಕೆಗೆ ಒಳಪಟ್ಟಿತ್ತು. 
೧೯೩೫ ರಲ್ಲಿ ನಮ್ಮ ಕಾಲೇಜಿನ "ವಾರ್ಷಿಕ 
ದಿನ'ದ ಸಮಾರಂಭಕ್ಕೆ ಮದರಾಸಿನ 
ಗವರ್ನರರಾದ ಸನ್ಮಾ ನ್ಯ ಲಾರ್ಡ್‌ 

ಎರ್‌ಸ್ಕಿ ನ್‌" ಎಂಬವರೆ! ನಹಿಖ್ಯ ಅತಿಥಿಯಾಗಿ 
ಆಗಮಿಸಿದ್ದ ರು. "ಇಂಟರ್‌" ಮಾಡಿಯಟ್‌'ನ 


(ಈಗಿನ ಪಿ.ಯು.ಸಿ.) ಎರಡೀ ಎರಡು 
ದರ್ಜೆಗಳಿರುವ ಈ ಸಣ್ಣ ಕಾಲೇಜಿನ 


“ಕಾಲೇಜ” ಡೇಗೆ ಗವರ್ನರರೆ( ಮುಖ್ಯ 
ಅಕಿಥಿಯಾಗಿ ಬಂದದ್ದು ಒಂದು ಐತಿಹಾಸಿಕ 
ದಾಖಲೆ ಎನ್ನಬಹುದು! 


೧೮ 


ಹಿರಿಯ ವಿದ್ಯಾರ್ಥಿನಿ ಕಮಲಾದೇವಿ 
ಚಟ್ಟೋಪಾಧ್ಯಾಯ ಅವರು “ಮನೆಯ 
ಬಳಿಕ ಈ ಕಾಲೇಜು ನನ್ನ್ನ ಜೀವನದ 
ಮುಖ್ಯ ಪ್ರಯೋಗ ಶಾಲೆಯಾಗಿತ್ತು” 
ಎಂದಿದ್ದಾ ರೆ. ಇನ್ನಿತರ ಹಿರಿಯ ವಿದ್ಯಾರ್ಥಿ 
ಗಳ ಪೈಕಿ ಡಾ| ಶಿವರಾಮಕಾರಂತರು 
ಸುಪ್ರಸಿದ್ಧ ಪತ್ರಿಕೋದ್ಯವಿಃ ಶ್ರೀ ಎಂ. ವಿ. 
ಕಾಮತ್‌, ಜಸ್ಟಿಸ್‌ ಜಗನ್ನೂ ಥ ಶೆಟ್ಟಿ 
ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಗಳಾದ 
ಶ್ರೀ ಎಂ. ವೀರಪ್ಪನ್ಫೊಲಿ ಮೊದಲಾದವರು 
ಉಲ್ಲೇಖನೀಯ. 

ಈ ಕಾಲೇಜಿನ ಒಂದು ಮುಖ್ಯ ವೈ ಶಿಷ್ಠ ಕ 
ವೆಂದರೆ ಇಲ್ಲಿಯ ಸುಪುಸ್ವವಾಚನಾಲಯ. 
ಇಂತಹ ಗ್ರಂಥ ಭಂಡಾರಗಳು ದೊಡ್ಡ 
ದೊಡ್ಡ ಕಾಲೇಜುಗಳಲ್ಲಿಯೂ ಅತಿವಿರಳ. 

ಮದರಾಸಿನ (ಈಗಿನ ಚೆನ್ನೈ) 
“ಮದರಾಸು ಕ್ರಿಶ್ಚನ್‌ ಕಾಲೇಜಿನಲ್ಲಿ 
೧೯೩೬ ರಿಂದ ೩೮ರ ತನಕ ಬಿ.ಎ. ಡಿಗ್ರಿ 
ಗಾಗಿ ಇಂಗ್ಲಿಷು, ಕನ್ನಡ್ಕ ಭೌತಶಾಸ್ತ್ರ 
ಮತ್ತು ರಸಾಯೆನಶಾಸ್ತ್ರ ಈ ವಿಷಯಗಳ 
ಅಧ್ಯಯನಮಾಡುವಾಗ ನಾನು ಅನುಭವಿ 
ಸಿದ ಸಮಾಧಾನ, ತಣಿವು, ಬೇರೆ ಎಲ್ಲಿಯೂ 
ಸಿಗಲಿಲ್ಲ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪೂರ್ತಿ 
ನೀಡುವ ಉತ್ತಮ ಮಟ್ಟದ ಪ್ರತಿಭಾವಂತ 
ಅಧ್ಯಾಸಕರಿದ್ದರು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿ 
ಗಳು “ನಕಲು ಹೊಡೆಯುತ್ತಾರೆ” ಎಂಬ 
ದನ್ನು ಆ ಕಾಲದಲ್ಲಿ ನಾವು ಕೇಳಿಯೂ 
ಇರಲಿಲ್ಲ. ಭೌತಶಾಸ್ತ್ರದ ಪ್ರಾಕ್ಟಿಕಲ್‌ 
ಪರೀಕ್ಷೆ ಆರುಗಂಟಿಗಳ ಕಾಲ ನಡೆಯು 
ತತ್ತು. ವಿದ್ಯಾರ್ಥಿಗಳನ್ನು ಒಳಗೆ ಬಿಟ್ಟು 
ಬಾಗಿಲು ಮುಚ್ಚಿ ಬೀಗ ಹಾಕುತ್ತಿ ದ್ದ ರು. 
ಆರುಗಂಟಿಯ ಕಾಲ ಯಾರೂ ಹೊರಗೆ 


ಪುಸ್ತಕ ಪ್ರಸೇಚ-ಸೆಪ್ಟೇಬಲಳ, ೧೯೩ 


ಹೋಗುವಂಕಿಲ್ಲ. ಇನ್ನೊಂದು ವೈಶಿಷ್ಟ್ಯ 
ವೆಂದರೆ ಪ್ರತಿದಿನದ ಪಾಠ “ನೀತಿ ತತ್ತ್ವ 
ಬೋದಧೆ”ಯಿಂದ ಪ್ರಾರಂಭ. ಆ ಬಳಿಕ 
ಇತರ ವಿಷಯಗಳು. ನೀತಿ ತತ್ತ್ವಬೋಧೆ 
ಪರೀಕ್ಷೆಯ ವಿಷಯ ಅಲ್ಲದಿದ್ದರೂ ಕೂಡೆ 
ವಿದ್ಯಾರ್ಥಿಗಳು ತೋರಿಸುತ್ತಿ ದ್ದ ಆಸಕ್ತಿ 
ಪ್ರಶಂಸನೀಯ. ಕಾರಣ ಈ ಪಾಠ ಅಷ್ಟು 
ಸ್ವಾರಸ್ಯಪೂರ್ಣವ್ಯೂ ಪರಿಣಾಮಕಾರಿಯೂ 
ಆಗಿತ್ತು. ಬೇಸರ ಬರುವ ಪಾಠ ಅಲ್ಲವೇ 
ಅಲ್ಲ. 

ಮುಂದಡಿ ಮದರಾಸಿನಲ್ಲಿಯೇ 
“ಎಂ. ಬಿ.ಬಿ.ಎಸ್ಸ್‌.* ಮುಗಿಸಿ ಸೈನ್ಯದ 
ವೈದ್ಯಕೀಯ ವಿಭಾಗದ ಆಫೀಸರನಾದೆ. 
ಆಗ ನನ್ನ ದರ್ಜೆ ಲೆನ್ಬ್ರಿನೆಂಟ್‌ (ದ್ವಿನಕ್ಷತ್ರ 
ಧಾರಿ) ಹೆಗಲ ಮೇಲೆ ಎರಡು ನಕ್ಷತ್ರಗಳ 
ಚಿಹ್ನೆ. ಅಂದಿನಿಂದ ಸತತ ಮೂವತ್ತ 
ವರುಷ ಸೈನ್ಯದ ಸೇವೆಮಾಡಿದೆ. ಆಗ 
ಎರಡನೇ ಮಹಾಯುದ್ಧ 
೧೯೪೪ರ ಆಗಸ್ಟ್‌ ತಿಂಗಳಿನಿಂದ ಪ್ರಥಮಃ 
ಮೂರು ತಿಂಗಳು ಪುಣೆಯಲ್ಲಿ ಬ್ರಿಟಿಷ್‌ 
ಅಧಿಕಾರಿಗಳ ನೇತೃತ್ವ ದಲ್ಲಿ ಕಠಿಣ 
ತರಜೀತಿ. ಯುದ್ಧದಲ್ಲಿ ಗಾಯಗೊಂಡ 
ಸೈನಿಕರ ಶುಶ್ರೋಷೆಮಾಡುವ ಕ್ರಮಬದ್ಧ 
ರೀತಿಯ ಶಿಕ್ಷಣ. ಅಲ್ಲಿಂದ ನನ್ನ ವರ್ಗಾವಣೆ 
ಅಫ್‌ ಘಾನಿಸ್ಮಾನದ ಸರಹದ್ದಿ ನಲ್ಲಿ "ಲಂಡಿ' 
ಕೊತ್ತಲ್‌' ಎಂಬಲ್ಲಿಗೆ ಆಯಿತು. ಪುಣೆ: 
ಯಿಂದ ಅಲ್ಲಿಗೆ ತಲಪುವುದೆಂದರೆ- -ಮುಂಚೆ. 
ಡಿಲ್ಲಿ-ಅಲ್ಲಿಂದ ಲಾಹೋರ್‌ (ಈಗ, 
ಪಾಕಿಸ್ಲಾನ) ಮುಂದೆ ರಾವಲ್‌ ನಿಂಡಿ- 
ಅನಂತರ ಪೇಶಾವರ-ಖೈಬರ್‌ ಫಾಸ್‌... 
ಲೂಡಿಕೊತ್ತಲ್‌. ಅಲ್ಲಿಯ ಮಿಲಿಟರಿ 
ಆಸ್ಪತ್ರೆ ಒಂದು ಕೋಟಿಯ ಒಳಗಡೆ 


ನಡೆದಿತ್ತು. ' 


ಟಿಯ ಮಹಾದಾ ಇರವನ್ನು ದಾ ರೆ 
ಪಾಲಕರು ತೆಕಿದು ಜನರನ್ನು ಒಳಗೆ ಬಿಡು 
ವರು. "ಪ್ರವೇಶ ಪಾಸ್‌' ತೋರಿಸಿ ಒಳಗೆ 
ಹೋಗಬೇಕು. ಈ ಆಸ್ಪತ್ರೆಯಲ್ಲಿ ಆಂಗ್ಲ 
ಸೈನಿಕರಿಗೂ ಭಾರತಿಯ ಸೈನಿಕರಿಗೂ 
ಪ್ರಪ ಕ್ರತ್ಯೇಕ ವ್ಯವಸ್ಥೆ ಇತ್ತು. ವಾರ್ಡುಗಳು 
ಬೇರೆಬೇರೆ. ಊಟ, ತಿಂಡಿಯ ವ್ಯವಸ್ಥೆ, 
ವಸತಿಸೌಕರ್ಯ ಬೇರೆ ಬೇರೆ. ಆದರೆ ಅದೇ 
ಡಾಕ್ಟರುಗಳು ನರ್ಸುಗಳು ಎಲ್ಲಾ ರೋಗಿ 
ಗಳ ಶುಶೂ, ನೆ ಮಾಡಬೇಕು. ಡಾಕ್ಟ ರರಲ್ಲಿ 
ಕೆಲವರು ಬಿ ವಿ ಟಷರೂ ಇದ್ದರು. 
ಲಂಡಿಕೊತ್ತಲ್‌ ಕೆಂಟೋನ್‌ಮೆಂಟ್‌ 
ಫಲ್ಲಿ ಒಂದು ಅಂಗ್ಲ ಸೈನಿಕರದ್ದೇೇ ಬ್ರಿಗೇಡ್‌ 
, ಇತ್ತು. ಬ್ರಿಗೇಡ್‌ನಲ್ಲಿ ಸಾಧಾರಣ ೨೦೦೦ 
ಸೈನಿಕರು. ಒ ಮ್ಮೊ ಮ್ಮ್ಮೆ ನನ್ನನ್ನು 
ವೈದ್ಯಕೀಯ ಸಹಾಯಕ್ಕಾಗಿ ಅಲ್ಲಿಗೆ 
ಕಳುಹಿಸುತಿದ್ದರು. ಅಲ್ಲಿ ಆಂಗ್ಲ ಸೈನಿಕರ 
ಶುಶೂಸೆ ಮಾಡುತ್ತಿರುವಾಗ ನನಗೆ 
ಯಾವುದೀ ಅಡ್ಡಿ ಅನುಕೂಲತೆಗಳು ಆಗ 
ಲಿಲ್ಲ. ಅವರು ನನ್ನೊ ಡನೆ ಸಹಾನುಭೂತಿ 
ಯಿಂದ ವರ್ತಿಸುತ್ತಿದ್ದರು. 
ಮುಂದೆ ನನ್ನ ವರ್ಗ ಮಧ್ಯಪ್ರಾಚ್ಯದ 
ಇರಾಕ್‌ ಎಂಬಲ್ಲಿಗೆ ಆಯಿತು. ಅಲ್ಲಿನನ್ನ 
ತ ಕೆಲಸ "ಎಲಿಟಿರ ಆಸ್ಪತ್ರೆ ಯಲ್ಲಿ. 
ಶ್ರ ನನ್ನ ನ್ನು ಅಲ್ಲಿಂದ ತಾತ್ಭಾ ಲಿಕ 
ಕ್ಷ ಮೇಲೆ ಒಂದು ಬ್ರಿ 
ಬೆಟಾಲಿಯನ"ಗೆ (೭೦೦ ಸೈ ನಕರು) 
ಕಳುಹಿಸಿದರು. ಅಲ್ಲಿ ನಾನೊಬ್ಬನೇ 
ಭಾರತೀಯ. ಆಥೀಸರರು, ಸೈನಿಕರು, 
ಎಲ್ಲರೂ ಆಂಗ್ಲ ಕೀ ನಾನು ಶಾಕಾಹಾರಿ, 
ಮದ್ಯಪಾನ "ಇಲ್ಲ ಧೂಮಪಾನ ಇಲ್ಲ 
೪೫ ನನಗೆ ಯಾನ ತೊಂದರೆಯೂ 


ತಂತ್ರ ಸೂರ್ವ ಹಾಗೂ ಸ್ವಾತಂತ್ರೋತ್ತರ ಭಾರತ: ಒಂದು ಸಿಂಹಾನಲೋಕನ ೧೯ 


ಆಗಲಿಲ್ಲ. ಬೆಟಾಲಿಯನ್‌" ನ್ಲೊಂದಿಗೆ ನಾನು 
ಅವರ ಎಲ್ಲಾ ತರಬೇತಿ ಶಿಬಿರಗಳಲ್ಲಿ 
ಇರುತ್ತಿದ್ದೆ. ಮರುಭೂಮಿಯಲ್ಲಿ ಯುದ್ಧ 
ಮಾಡುವ ವಿಶಿಷ್ಟ ಪದ್ಧ ತಿಗಳ ಅಭ್ಯಾಸ 
ಮಾಡುತ್ತಿದ್ದರು. ಇದರಲ್ಲಿಯೂ ನಾನೂ 
ಅಭಿರುಚಿ ತೋರಿಸುತ್ತಿ ದ್ಹುದು ಅವರಿಗೆ 


ಬಹಳ ಸಂತೋಷವನ್ನು ಉಂಟುಮಾಡು 
ಕಿತ್ತು. 
ಇರಾಕ್‌ ನಲ್ಲಿಯ ನಮ್ಮ ಆಸ್ಪತ್ರೆಯಲ್ಲಿ 


ಕೆಲಸಮಾಡಲು ಪ್ರ ತನನ ೨೫ ಇವೇ 
ಯುದ್ಧ 1 ಬಂಡಗಳಳ ಬರುತ್ತಿ, ದ್ದ ರು. ಅವರ 
ಕೆಲಸಗಳೆಂದಕೆ ಗಾರೆ ಕೆಲಸ, ಬಡಗಿ 
ಕೆಲಸ, ರಸ್ತೆ ರಿಫೇರಿ, ಚರಂಡಿ ತೋಡು 
ವುದು, ಮಾಡುರಿಫೇರಿ ಇತ್ಯಾದಿ. ಇವರ 
ಮೇಲಿ ಎ ಚಾರಣೆ ನನ್ನ ಹೊಣೆಗಾರಿಕೆ ಅವರೆ 
ಆಫೀಸರನಿಗೆ ಆಯಾಯಾ ದಿನದ ಕೆಲಸ 
ನಾನು ಅಂದೇ ಸೂ ಚಿಸುತ್ತಿದ್ದೆ. 
ಸಾಯಂಕಾಲ ಅವನು ಪೂರ್ಣಮಾಡಿದ 
ಕೆಲಸ ನನಗೆ ತೋರಿಸುತ್ತಿದ್ದು. ಅವನಿಗೆ 
ಸ್ವಲ್ಪ ಮಾತ್ರ ಇಂಗ್ಲಿಸು ಬರುತ್ತಿತು. 
ಇವರಿಂದ ನಾನು ಕಲಿತ ಪಾಠವೆಂದಕೆ_- 


೧. ಶಿಸ್ತು ಯಾವಮಟ್ಟದ್ದು ಇರಬೇಕು 
೨. ಕಾಲನಿಸ್ಕೆ ಹೇಗಿರಬೇಕು ಮತ್ತು 


೩. ಕೆಲಸದ ಶೆ ಶ್ರೇಷ್ಟ ತೆಯ ಮಹತ್ತ, 
(“ಯೋಗ : ಕರ್ಮ ಸುಕೌಶಲ* 
ಭಗವದ್ಗೀತೆ) 


ಅವರ ಕೆಲಸದಲ್ಲಿ ಕುಂದುಕೊರತೆ ಕಂಡು 
ಬರುವುದು ತೀರಾ ಕಡಿಮೆ, | 

ಒಂದು ವರುಷದ ಬಳಿಕ ಇರಾಕ"ನಿಂದ 
ಸ ದೇಶಕ್ಕೆ ಹಿಂತಿರುಗಿಡೆ, ಆಗ ೧೯೪೭ರ 


೨೦ 


ಪೂರ್ವಾರ್ಥ. ಬ್ರಿಟಿಷರ ಆಳ್ವಿಕೆ ನಡೆದೇ 
ಇತ್ತು, ಸ್ವಾತಂತ್ರ್ಯ ಯುದ್ಧದ ಕಾವು 
ಪ್ರಖರವಾಗಿತ್ತು. ಮುಂಡೆ ಆಗಸ್ಟ್‌ 
೧೫ರಂದು ಸ್ವಾತಂತ್ರೊ $ೀದಯವಾಯಿತು. 

ಸ್ವಾತಂತ್ರ್ಯೋತ್ತರ ಪ್ರಸಕ್ತ ವಿಡ್ಯ 
ಮಾನದಲ್ಲಿ ಕಂಡುಬರುವುದೇನು? ಅಸಫಾತ 
ಗಳು, ದರೋಡೆ, ಕಳವು, ಕೊಲೆ, ಸುಲಿಗೆ, 
ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, 
ದುರಾಚಾರ, ಆಹಾರ ಪದಾರ್ಥಗಳಲ್ಲಿ ಕಲ 
ಬರಿಕೆ. ನಿನ್ನೆ ಒಂದತಿ ಬಸ್ಸು ನದಿಯಲ್ಲಿ 
ಬಿದ್ದು ೭೦ ಜನರ ಸಾವು, ಇಂದು ಬೆಳಿಗ್ಗೆ 
ಬೆಂಕಿಯ ಅನಾಹುತದಲ್ಲಿ ೬೦ ಜನ ಸತ್ತರು. 
ಕಲ್ಲು ತೂರಾಟ, ಗೋಲಿಬಾರು, ಪರೀಕ್ಷೆಯ 
ಪ್ರಶ್ನೆ ಪತ್ರಗಳು ಮಾರುಕಟ್ಟಿಯಲ್ಲಿ ಸಿಗು 
ತ್ತವೆ, ಪರೀಕ್ಷೆಗಳಲ್ಲಿ ನಿದ್ಯಾರ್ಥಿಗಳು ಕಾಪಿ 
ಹೊಡೆಯುವುದು, ಶಾಸಕರೇ ನಿಯಮ 
ಭಂಗಮಾಡುವುದು, ಸಚಿವರು ಸಭೆಗೆ ಗೈರು 
ಹಾಜರು, ಒಂದುವೇಳೆ ಬಂದರೆ ೧-೨ 
ಗಂಟಿ ವಿಳಂಬ, ಲೋಕಸಭೆ, ವಿಧಾನಸಭೆ 
ಗಳಲ್ಲಿ ಗಲಭೆ-ಗೊಂದಲ, ಶಿಸ್ಲುಭಂಗ್ಯ 
ಮಹಾನ್‌" ವ್ಯಕ್ತಿಗಳ ಪ್ರತಿವೊಗಳ 
ಅನಮಾನ, ಕಾಡುಗಳ್ಳರ ಷರತ್ತುಗಳಿಗೆ 
ಒಪ್ಪಿಗೆ (ನೀರಪ್ಪನ್‌ ಪ್ರಕರಣ) ಕೆಲವು 
ಕಡೆ ರಕ್ಷಕರೇ ಭಕ್ಷಕರು, ಆರಕ್ಷಕರೇ ಆರಕ್ಷಕ 
ರಾಗುವುದು--ಇದೇ ದೃಶ್ಯ. 

ಯಾರು ಶಕ್ತಿವಂಶರು? ಸರಕಾರವೇ 
ಅಥವಾ ಕುಖ್ಯಾತ ಕಾಡುಗಳ ರಂತಹ ನರ 
ಹಂತಕರೇ? ವಿಧಿವಿಧಾನಗಳಿಗೆ ಮಾನ್ಯತೆ 
ಯಿಲ್ಲ. ದರೋಡೆಕೋಕರು ಕೊಲೆಗಾರರು 
ಲೋಕಸಭಾ ಸದಸ್ಯರು. 


ಇಂದು ದಿನಜೆಳಗಾದರೆ ನಮ್ಮು 


ಸಮಾಜದಲ್ಲಿ ನಡೆಯುತ್ತಿರುವ ಅಕೃತ್ಯ 


ಪುಸ್ತ ಕ ಪ್ರಪಂಚ ಸೆಪ್ಟೆಂಬರ್‌, ೧೯೯೬ 


ಗಳು ನಿಮ್ಮ-ನಮ್ಮ ಕೋಷ ಉಕ್ಕುವಂತೆ 
ಮಾಡುವುದಿಲ್ಲವೆ? ನ್ಯಾಯಾಲಯಗಳಲ್ಲಿ 
ಓರ್ಯಾದಿಗಳ ಅರ್ಜಿಗಳು-ಲಕ್ಷೋಪ ಲಕ್ಷ 
ಅರ್ಜಿಗಳು-ಧೂಳು ತಿನ್ನು ತ್ತಿವೆ. ಇವರಿಗೆ ' 
ನ್ಯಾಯ ದೊರೆಯುವುದು ಎಂದು? | 

ಜನನಾಯಕರ ವೈಯಕ್ತಿಕ ಆಸೆಗಳ ' 
ಪೂರೈಕೆಗಾಗಿಯೇ ಇರುವುದು ನಮ್ಮ್ಮ ' 
ಸರಕಾರ. ಬೇಲಿಯೇ ಹೊಲವನ್ನು , 
ಮೆಯ್ತೊಡ್ಲೆ.? 7 

ಸೇವಾನಿವೃತ್ತ ಸೈನಿಕರ ಸಮಸ್ಯೆಗಳನ್ನು 
ಕೇಳುವವರಿದ್ದಾ ಕಿಯೆ? ಓರ್ವ ಸೈನಿಕನು 
ತನ್ನ ಕರ್ತವ್ಯ ಪರಿಪಾಲನೆಯಲ್ಲಿ ಅಸುನೀಗಿ 
ದರೆ ಅವನ ಕುಟುಂಬದ ಪುನರ್ವಸನ, ' 
ಮಕ್ಕಳ ವಿದ್ಯಾಭ್ಯಾಸ, ವೈದ್ಯಕೀಯ 
ಸಹಾಯ ಮುಂತಾದ್ದಕ್ಕೆ ಗಮನ ಕೊಡು 
ವವರ್ಯಾರು? 

ಬ್ಯಾಂಕುಗಳಲ್ಲಿ ಗ್ರಾಹಕ ರ ಹಣ 
ಲಪಟಾಯಿಸಿ. ಪ್ರಾಣ ತಿನ್ನು ತ್ತಿರುವ 
ಪ್ರಾಣೇಶನಂತಹರೂ, ಹಗರಣ ಪ್ರಕರಣ 
ಗಳಲ್ಲಿ (ಉ.ದಾ: ಸಿ.ಆಂ".ಬಿ. ಹಗರಣ) 
ಕೋಟ, ಕೋಟ ಹಣವನ್ನು ತಿಂದವಕೇ 
ಪೇಪರುಗಳ ಮುಖಪುಟದ “ಹೀರೋ? ಗಳತ. 
"ವಿದ್ಯಾವಿಕಾಸ' ಮಾಡಬೇಕಾದವರು 
ಪರಿಣಾಮದಲ್ಲಿ "ನಿದ್ಯಾವಿನಾಶ' ಮಾಡುವೆ 
ಶಿಕ್ಷಣಾಧಿಕಾರಿಗಳು. 

ಗ್ರಾಮಾಭಿವೈದ್ಧಿಯ ಮಾತು ಮಾತ,, 
ಒಂದು ಹಳ್ಳಿಯಲ್ಲಿ ಕುಡಿಯುವ ನೀರಿನ 
ಒಂದು ಗಡಿಗೆಗೆ ರೂ. ೧! ಇನ್ನೊಂದಿಜೆ 
ಒಂದು ಬಕೆಟ್‌ ನೀರಿಗೆ ರೂ. ೫! ಇದು 
ಪ್ರಜಾತಂತ್ರ ಭಾರತ. 

“ನಗರಾಭಿವೃದ್ಧಿ” ಎಂಡರೆ ಎತ್ತರವಾದ 
ಬಹುಮಹಡಿ ನಿನೇಶನಗಳ ಅಭಿನೃದ್ಧಿ! 


ಇವುಗಳಲ್ಲಿ ಹಲಕೆಲವು “ಬಹುತಾರ”, 
“ಪಂಚತಾರ”, “ತ್ರಿತಾರ”,) ಹೊಟೀಲು 
ಗಳಿಗೆ ಮಾಸಲು. ಇವುಗಳಿಂದ ಜನ 
ಮಾನ್ಯರಿಗೆ ಉಪಯೋಗವೇನು? 
| ಪ್ರಕೃತ ವಿದ್ಯಮಾನ ಹೀಗಿರುವಾಗ 
ಸ್ವಾತಂತ್ರ್ಯದ ಸುವರ್ಣೋತ್ಸವದ 
ಸಂಭ್ರಮವೇಕೆ? ಈ ವಿಜೃಂಭಣೆಗಳಿಗೆ, 
ಪ್ರದರ್ಶನ ಆಡಂಬರಗಳಿಗೆ ತಗಲಬಹುದಾದ 
ಕೋಟ್ಯಂತರ ರೂಪಾಯಿಗಳನ್ನು ನೀರಿನ 


ಆ ಭೃ 


ಅಲ್ಪ ವಿದ್ಯೆ ಅಪಾಯಾಕಾರಿ 
ಆದರೆ ಅಪಾರ ಅಜ್ಞಾನೆವೊ ಅಸ್ಟೇ ಕೆಡಕು 


ಸ್ವಾತಂತ್ರ್ಯಪೂರ್ವ ಹಾಗೂ ಸ್ವಾತಂತ್ರೋತ್ತರ ಭಾರತ; ಒಂಹು ಸಿಂಹಾನಲೋಕನ ತಿ 


ಸರಬರಾಜಿಗೂ, ಕಸ್ತೆಗಳ ರಿಫೇರಿಗೂ ಶಿಕ್ಷಣ 
ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, 
ಇತ್ಯಾದಿ ಆವಶ್ಯಕವಾದ ಸುಧಾರಣೆಗಳಿಗೆ 
ಉಪಯೋಗಿಸಿದರೆ “ಭಾರತದ ಸಾ ತಂತ್ರ ಭಿ 
ಸುವರ್ಣೋತ್ಸವವು* ಅರ್ಥಪೂರ್ಣವಾಗ 
ಬಲ್ಲುದು. ಹೀಗಾದರೆ ಭಾರತ ಮಾತೆಯಾ 
ಧನ್ಯಳು. 

ವಿಚಾರವಂತರು, ವಿವೇಕಶಾಲಿಗಳ್ಕು 
ಪರಿಣತರು ಒಂದಿಷ್ಟು ಯೋಚಿಸುವಿರಾ ? 


ಕಾರ್ಮಾಚರಣೆಯೆಲ್ಲಿರೊನ ಅಜ್ಞಾನಕ್ಸಿ ೦ತೆ 
ಭಯಂಕರವಾದುದು ಬೇರೊಂದಿಲ್ಲ 


—ಗಯೊಟಿ 


ನಿರಕ್ಷರತೆ, ಹಿಂದುಳಿದಿರುವಿಕೆ 


ಶೋಸಣೆಯ ಗುರೊತೊ 


ಗಾಂಧೀಜಿ 


ಎದುರು ಮನೆಯ ಮೀನಾ 


೧ಔವತ್ತಿಗೆ ನನಗೆ ಸಂಪೂರ್ಣ ಅರವತ್ತು 
ವರ್ಷ ತುಂಬಿತು. ನಾನು ಹುಟ್ಟಿದ ವರ್ಷ 
ವಾಗಲಿ ಅಥವಾ ದಿನಾಂಕದ ದಾಖಲೆಗಳೂ 
ಗಲೀ ನಮ್ಮ ಮನೆಯಲ್ಲಿ ಇಲ್ಲ. ನಾನು 
ಸರ್ಕಾರಿ ಸೇನೆಯನ್ನು ಸೇರಿ ನಿವೃತ್ತ 
ನಾದವನೂ ಅಲ್ಲ. ನನ್ನ್ನ ಗೆಳೆಯರಂತೂ 
ಒಬೊ,ಬ ರು ಒಂದೊಂದು ವರ್ಷದಲ್ಲಿ 
ನಿವೃತ್ತರಾದವರು. ಕೆಲವರು ಇನ್ನೂ ಸೇವೆ 

ಮಲ್ಲಿ ಇದ್ದಾರೆ. ನಾನೆಲ್ಲಾ ಸಮವಯಸ್ಕೃ 
ರಾದರೂ, ಸರ್ಕಾರಿ ಸೇನೆಯಲ್ಲಿ ಅವರು 
ಎಂದಿಗೂ ನನಗಿಂತ ಕಿರಿಯರೇ. ಅದನ್ನು 
ಅವರೆಲ್ಲಾ ಹೇಗೆ ಸಾಧಿಸಿದರು ಎಂಬುದು 
ನನಗಂತೂ ಇಲ್ಲಿಯೆವರೆಗೂ ಅರ್ಥವಾಗದ 
ವಿಷಯ. ನಾನೆಲ್ಲಾ ಚಿಕ್ಕ ಮಕ್ಕಳಾಗಿದ್ದಾಗ 
ನಮ್ಮ ಅಜ್ಜಿ ಹೇಳುತ್ತಿದ್ದ ಕಥೆಯೊಂದು 
ಜ್ಞಾ ಪಕಕ ಬರುತ್ತದೆ. ನಮ್ಮೂರಿನ ಆಜಿ 
ಒಂದು ಗುಹೆಯಲ್ಲಿ ಒಬ್ಬ ಜಟಾಧಾರಿ ಸಾಧು 
ವಾಸಿಸುತ್ತಿದ್ದಾ ನೆಂದೂ, ಅನನು ತನ್ನ 
ಕೈಯಲ್ಲಿದ್ದ ಮಾಯಾ ದಂಡದಿಂದ ಏನನ್ನು 
ಬೇಕಾದರೂ ಸಾಧಿಸುತ್ತಾ ನೆಂದೂ ಹೇಳು 
ತ್ತಿದ್ದ ರು. ನನಗೆ ಈಗಲೂ ನನ್ನ ಮಿತ್ರರ 
ಬಗ್ಗೆ ಒಂದು ಅನುಮಾನ ಇದ್ದೆ € ಇಡೆ, 


ಅನರೇನಾದರೂ ಆ ಸಾಧುವಿನ ದಂಡದ 
ಸಹಾಯದಿಂದ ತನ್ಮು ವಯಸ್ಸನ್ನು ಕೆಲ 


ಅರುಜಚಂದ್ರ ಮುಧೋಳ್‌ 


"ರೆಮಾಶ್ರೀಳಿ ೧೧೬೭-ಬಿಂ, ಎಚ್‌.ಐ.ಜಿ, ' 
೧ನೇ ತಿರುವು, ಶ್ರೀರಾಂಪುರ ೨ನೇ ಹಂತೆ 


ಮೈ ಸೂರು 


ವರ್ಷಗಳ ಕಾಲ ಸ್ಮ ಗಿತಗೊಳಿಸಿದ್ದಕೆ ಎಂಡ. 
ಅವರ ಪಾಡು ಅವರಿಗೆ. | 
ನಿಜ. | 
ಗೊತ್ತಾದುದು ಒಂದು ಸರಳ ಘಟನೆ | 


ಏನೇ ಇರಲಿ, 


ನನಗಂತೂ ಅರವತ್ತು, ತುಂಬಿದ್ದು 


ಯಿಂದ. ಪಕ್ಕ ದ ಮನೆಯ ಮಗು ಇಷ್ಟು 


ದಿವಸವೂ ೨೬ ಎಂದು ಕರೆಯುತಿ ದ್ದ | 


ವನು ಇವತ್ತು, “ತಾತ” ಎಂದು ಕರೆದೊಡನೆ. 
ನಾನು ನೇರವಾಗಿ ಮನೆಯಲ್ಲಿರುವ : 
ಕನ್ನಡಿಯ ಮುಂದಿ ನಿಂತು ನೋಡಿಕೊಂಡೆ. 
ಆಶ್ಚ ರ್ಯವಾಯಿತು! ಮಗು, ಇಷ್ಟು ಚಿಕ್ಕ 
ಮಗು, ನನ್ನ ವಯಸ್ಸನ್ನು ಅದೆಷ್ಟು ನಿಖಕೆ 
ವಾಗಿ ಗುರ್ಕಿಸಿತ್ತು ಎಂದು. ಮಗುವಿಗೆ 
ಒಂದು ಚಾಕಲೇಟು ಕೊಟ್ಟಿ. ಹೆಂಡತಿಯ 
ಕಡೆಗೊಂದು ದೃಸ್ಟಿ ಕೊಟ್ಟಿ. 

ನನಗೆ ಅರವತ್ತು ವರ್ಷಗಳಾಯಿತು 
ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಕ್ಷಣ 
ನನ್ನ ಕಣ್ಣೆ ದುರು ಸುಳಿದಿದ್ದು ಒಂದು ಆಕೃತಿ 
ಮಾತ್ರ. ಬ ಹ್ಮ, ವಿಷ್ಣು, ಮಹೇಶ ಎರ 
ರಾರೂ ಅಲ್ಲಾ. ಅವರೇನಾದರೂ ಬಂದಿದ್ದರೆ 
ಅರವತ್ತರ ಮೇಲೆ ಆಧ್ಯಾತ್ಮ ಎನ್ನುವ 
ಹಾಗೆ, ಸಿಗಲಾರದ ಯಾವುದೋ ಒಂದು 
ಶಕ್ತಿಯ ಕಡೆ ನನ್ನ ಚಿಂತನೆ ಹರಿಸಬಹು 
ದಿತ್ತು. ಇನ್ನು ದೇಶಕ್ಕಾಗಿ ದುಡಿದು ಮಡಿ 
ದಂಥ ಹಿರಿಯ ವ್ಯಕ್ತಿಗಳ ನೆನಪಾದರೂ 


| 


| 
' 


ಎದಾರ ಮನೆಯು ಮೀನಾ 


ಸುಳಿಯಬಹುದಿತ್ತು. . ಅದ್ಯಾವುದೂ ಬಾರದೇ 
ನನ್ನ ಕಣ್ಣೆ ದುರು. ಬಂದದ್ದು “ಎಡುಕು 
"ಮನೆಯ ನೀನಾ. ® 
ಇಂದಿಗೆ ಸುಮಾರು ನಲವತ್ತು, ವರ್ಷಗಳ 
"ಹಿಂದಿನ ಮಾತಿರಬಹುದು. ನನಗಿ ನ್ನ್ನೂ 
ಎಳೆಯನ ಹುಮ್ಮಸ್ಸು. ಕೈಯಲ್ಲೊಂದು 
ಪೆನ್ನು, ಕಿಸೆಯಲ್ಲೊಂದು ಹಾಳೆ ಇದ್ದ ಕೆ 
ಜಗತ ತನ್ನೇ ಅಲ್ಲಾ ಡಿಸಿ ಬಿಡಬಲ್ಲೆ ಎನ್ನು, ವ 
ಮೂರ್ಬ್ಯ ಕಲ ) ನೆಗಳು. ಹೆಗಲಿಗೊಂದು 
ಜೋಳಿಗೆಯಂಥ ಚೀಲ ಹಾಕಿಕೊಂಡು 
ಜುಬ್ಬ ಧರಿಸಿ ಓಡಾಡಿದರೆ ಜನರು ನನ್ನನ್ನು 
ಕವಿಯೆಂದೋ, ಸಾಹಿತಿಯೆಂದೋ ಪರಿಗಣಿಸ 
ಬಹುದು ಎನ್ನು ವಷ್ಟು ಇನ್ನೂ ಹುಚ್ಚು 
ಆಲೋಚನೆಗಳನ್ನು ಮಾಡುತ್ತಿ ಜ್ಜ. 
ಸಾಲದ್ದಕ್ಕೆ ನನ್ನ ಕಣ್ಣಿನ ದೃಸ್ಟಿ ಸರಿ 
ಇದ್ದ ರ್ಕ ನ್ನ ಮುಖಕ್ಕೊಂದು 'ನಿದ್ಯಾ 
ವಂತರ ಕಳೆ ಕೊಡುವುಜೀಸೋ ಎಂದು 
ಆಲೋಚಿಸಿ ಕನ್ನ ಡಕಧಾರಿಯಾದೆ. ನನ್ನ 
ಸಾಹಿತ್ಯ ಡ ಉಮ ಒಳಕೆಯನ್ನು ಪ್ರತಿ ದಿನ 
ರಾತಿ ೮ರಿಂದ ತ ವರಿಗೆ ಕಡ್ಡಾ ಯವಾಗಿ 
Hd ಮುಗಿಸುತ್ತಿ ದ್ದೆ, ಈ ನನ್ನ & ನಂದಿನ 
ಕೂಢಿಯಿಂದಲೇ ನನಗೆ ನ pei: 
ಎದುರು ಮನೆಯ ಮೀನಾಳದು. 
ನಾನು ಯಾವತ್ತೂ ಕಿಟಕಿಯಿಂದ 
"ಎದುರು ಮನೆಯ ಕಡೆ ಇಣುಕಿ ನೋಡಿದವ 
ನಲ್ಲಾ ನೋಡುವಷ್ಟು ಧೈರ್ಯವೂ ನನಗೆ 
ಇದ್ದಿಲ್ಲಾ ಎಂಬುದೂ ನಿಜವೆ. ಅಪ್ಪ ಹೇಳಿ 
ಕೊಟ್ಟ ಸುಸಂಸ್ಕೃಶರ ಲಕ್ಷಣಗಳಲ್ಲಿ ಅದು 
ಬರುತ್ತಿ ರಲಿಲ್ಲವಾದ್ದ ರಿಂದ ನೋಡಬೇಕು 
ಎನಿಸಿದಾಗಲೆಲ್ಲಾ “ನಂ ನಸ್ಸಿ ಸಿಗೇೇಕೊ! 
ಅಳುಕು, ಹಾಗಾಗಿ ಇಣುಕಿ ನೋಡುವುದು 
ಅಭ್ಯಾಸದಲ್ಲಾ ಗಲಿ ಅಥವಾ ಹವ್ಯಾಸದಲ್ಲಾ 


ಪಕ್ಕಿ 


ಗಲಿ ರೂಪುಗೊಳ್ಳ ಡೇ ನನ್ನ ಲ್ಲೇ ಉಳಿದೆ 
ಹೋಯಿತು. 


ನಾನು ಕಡ್ಡಾಯವಾಗಿ ಬರೆದ ಎಲ್ಲ 
ಅನಿಸಿಕೆಗಳನ್ನೂ ಒಂದಲ್ಲಾ ಒಂದು ಪತ್ರಿಕೆಗೆ 
ಕಳುಹಿಸುತ್ತಿದ್ದೆ. ಅಚ್ಛಾ ಗುವುದಕ್ಕಿಂತ 
ಹೆಚ್ಚಾಗಿ ಮರಳಿ ನನಗೆ ಬರುತ್ತಿದ್ದುದೇ 
ಹೆಚ್ಚು. ಅಂಥಹದರಲ್ಲಿ ಅಪ್ಪಿತಪ್ಪಿ ಏನಾ 
ದರೂ ಒಂದು ಲೇಖನ ಅಚಾ,ದಕೇ ಒಂದು 
ವಾರದವರೆಗೆ ಎತ್ತಿದ ಕತ್ತು ಇಳಿಯುತ್ತಿಕ 
ಲಿಲ್ಲ. ಹೀಗೇ ಅಚಾದ ಲೇಖನಕ್ಕೆ ಒಂದು 
ದಿನ ಓದುಗರೊಬ್ಬರಿಂದ ಪ್ರತಿಕ್ರಿಯೆಯ 
ಪತ್ರ ನನ್ನ ಬಳಿ ಬಂತು. ಸತ್ರ ಓದಿದೆ. 
ಬಹಳ ಹೊಗಳಿ ಬರೆದಿದ್ದ ರು. ಸಹಜವಾಗಿ 
ಸಂತೋಷಸಟ್ಟಿ. ಒಂದು ತಿಂಗಳ ಬಳಿಕ 
ನನ್ನ ಮತ್ತೊಂದು ಲೇಖನ ಅಚ್ಛಾ ದಾಗ 
ಇದೇ ಓದುಗರಿಂದ ಮತ್ತೆ ಒಂದು ಪತ್ರ 
ಬಂತು. ಇದರಲ್ಲಿ ತಮ್ಮ ಮನಸ್ಸಿನಲ್ಲಿದ್ದು 
ದನ್ನು ನೇರವಾಗಿ ನನಗೆ ತಿಳಿಸಿದ್ದ ರು. 
«ಈ ರೀತಿ ಹಾಳು ಹರಟಿ ಬರೆಯುವುದನ್ನು 
ಬಿಟ್ಟು, ಸಮಾಜದಲ್ಲಿನ ಆಗುಹೋಗುಗಳ 
ಬಗ್ಗೆ ಸೃಜನಾತ್ಮಕವಾಗಿ ಬರೆದರೆ, ನಿಮಗೆ 
ಹೆಚ್ಚಿ ನ ಯಶಸ್ಸು ಸಿಗುವುದು ಖಂಡಿತ. 
ಆದ್ದ "ರಂಡೆ ಆ ದಿತೆಯಲ್ಲಿ ನಿಮ್ಮ ಪ ಪ್ರಯತ್ನ 
ಗಳು ಕೂಢೀಕರಿಸಿದರೆ ಒಳ್ಳೆ kN ನಸ 
ಬರೆದಿದ್ದ ರು. ಪತ್ರ ಓದಿ ಸಿಟ್ಟು ಬಂದರೂ 
ಯೋಚಿಸಿ ನೋಡಿದಾಗ ಅವರ ಸಲಹೆ ನಿಜ 
ವೆನಿಸಿಶು. ನನ್ನನ್ನು ನಾನು ತಿದ್ದಿ ಕೊಂಡೆ. 
ನಂತರ ನನ್ನ ಎಲ್ಲ ಬರವಣಿಗೆಗಳು ಒಂದೂ 
ಹೊಸ ತಿರುವನ್ನು ಪಡೆದುಕೊಂಡವು. ನನ್ನ 
ಜೀವನದಲ್ಲಿಯೇ ಅದೊಂದು ಘಟ್ಟ ಎಂದು 


ಹೇಳಬೇಕು. 
ಸಾಹಿತಿಗೆ ಅನುಗುಣವಾಗಿ, ಮನೆಯ 
ಬದಿಯಲ್ಲೆ ( ಇದ್ದಂಥ ಒಂದು ಶಾಲೆಯಲ್ಲಿ 


೨೪ 


ಶಿಕ್ಷಕನ ಕೆಲಸವೂ ದೊರೆಯಿತು. ಹಾಗೂ 
ಹೀಗೂ ಊಟ ಬಟ್ಟಿ ಗಳಿಗೆ ತಾಪಶ್ರ ಯವಿರ 


ಲಿಲ್ಲ. ಹೇಗೋ ನಡೆಡುಹೋಗುತ್ತಿ ತ್ತು. 

ಒಂದು ದಿನ ನಮ್ಮ ತಾಯಿಯೊಡನೆ 
ಮಾಶನಾಡುತ್ತಾ ಕುಳಿತಿದ್ದಾಗ ಲೇಖನ 
ಒಂದರ ಬಗ್ಗೆ ತಮ್ಮ ಅಭಿಪ್ರಾಯ 
ಕೊಡುತ್ತಾ “ಮೀನಾಗೆ ಇದ್ಯಾ ಕೊ ಹಿಡಿಸ 


ಲಿಲ್ಲಾ ಕಣೊ? ಎಂದರು. “ಹೋಗಿಕೋಗಿ, 
ಆ ಮೀನಾಗೆ ಯಾಕಮ್ಮ ತೋರಿಸಲು 


ಹೋದೆ ನನ್ನ ಲೇಖನಾನ್ನ 7» ನನ್ನ ತಾಯಿಗೆ 
ಪ್ರಶ್ನಿಸಿದೆ. “ಈ ಒಂದು "ಕೇಖನಾ ಏನು? 
ನೀನು ಬರೆದ ಎಲ್ಲ ಲೇಖನಗಳನ್ನೂ ಬೇಡಿ, 
ಬೇಡಿ, ಓದಿಕೊಡುತ್ತಾಳೆ. ಕೆಲವಕ್ಕೆ ಚಿನ್ನಾ 
ಗಿದೆ ಎಂದು ಹೇಳುತ್ತಾಳೆ. ಇನ್ನೂ ಕೆಲವಕ್ಕೆ 
ಬರಿ ನಕ್ಕು ಇಟ್ಟು ಹೋಗುತ್ತಾಳೆ. ಕೆಲವ 
ನ್ನೆಂತೂ ನಾನು ಇಲ್ಲದಾಗ ಇಟ್ಟು ಏನೂ 


ಹೇಳಡೆ ಹೋಗಿರುತ್ತಾಳೆ. be ಏನೊ 
ಹೇಳದೆ ಇಟ್ಟು ಹೋದ ಲೇಖನಗಳೇ 


ಹೆಚ್ಚಾ ಗಿ ನಿನಗೆ ಹಕು ಬರುವಂಥಹವು. 
ನನಗೆ ಸರಮಾಶ್ಚ ರ್ಯವಾಯಿತು. ನನ್ನ ನ್ನು 


ಒಂದು ಜಾಂಯೂ ಭೇಟಿ ಮಾಡದೇ "ನನ್ನ 
ಎಲ್ಲಾ ಲೇಖನಗಳನ್ನೂ ನನ್ನ ತಾಯಿಯಿಂದ 


ಗಿಟ್ಟ ಸಿಕೊಂಡು ಓದುತ್ತಿ ದ್ದ "ನಮ್ಮ ಎದುರು 


ಮನೆಯ ನೀನಾ ನರ್‌ ಒಗಟಾ 
ದಳು. ಬರಬರುತ್ತಾ ನಾನೇ ನ ನನ್ನ ತಾಯಿಗೆ 


ಲೇಖನಗಳನ್ನು ಮೀೀನಾಗೆ ಓದಲು ಕೊಟ್ಟು 
ಅವಳ ಅಭಿಸ್ಪಾಯವನ್ನು ಪಡಿ ಎಂದು ಹೇಳ 
ಲಾರಂಭಿಸಿದೆ. ಅವಳು ಚೆನ್ನಾ ಗಿದೆ ಎಂದೂ 
ಹೇಳಿದ್ದುನೆಲ್ಲಾ ಅಚ್ಛಾ ಗುತ್ತಿ ದ್ದ ವು. ಏನೂ 
ಹೇಳದೇ ಇಟ್ಟು ಸೋಡ "ಟೇಖನಗಳು 
ಮೂಲೆಗುಂ ಗ ಗಿ ನನ್ನ ಟೇಬಲ್ಲಿನ 
ಮೇಲೆಯೇ ಬಿದ್ದಿ ರುತ್ತಿದ್ದ ವು. ನೀನಾಳ 
ಮೇಲೆ ನನಗಷ್ಟು 'ನಿಶ್ಚಾ ಸ ಬಂದಿತ್ತು. 


| 
ಕ 
| 


ಪುಸ್ತಕ ಸ್ರಸಂಚ-- ಸೆಪ್ಟೆಂಬರ್‌, ೧೯೯೩ 


ಮೀನಾ ಹಾಗೂ ನನ್ನ ಲೇಖನಗಳ 


ಮಧ್ಯ ಅಷ್ಟೊಂದು ಬಾಂಧವ್ಯ ಜೆಳದಿದ್ದ ರೂ 


ಅವಳ ಬಗ್ಗೆ ಹೆಚು, ವಿಷಯ ಕೇಳಿ ತಿಳಿದೂ 
ಕೊಂಡಿರಲಿಲ್ಲಾ F 
ಬಗ್ಗೆ ಆಸಕ್ತಿ ತೋರುತ್ತಿರುವುದು ಗೊತ್ತಾಡ 


ಮೇಲೆಯೇ ನನಗೆ ಅವಳ ಬಗ್ಗೆ ಆಸಕ್ತಿ 


ಹುಟ್ಟಿದುದು. ಅಲ್ಲಿಯವರೆಗೆ ಅವಳು ನನ್ನ 
ಪಾಲಿಗೆ “ಎದುರು ಮನೆಯ ಮೀಸಾ 
ಅಷ್ಟೇ. 

ನನ್ನ ಎಲ್ಲ ಲೇಖನಗಳ ಬಗ್ಗೆ ನನ್ನೆ 
ತಾಯಿಯ ಮೂಲಕವೇ ತನ್ನ ಅಭಿಪ್ರಾಯ 
ವನ್ನು ತಿಳಿಸುತ್ತಿದ್ದ ವಿಶೀನಾಳನ್ನು ಒಮ್ಮೆ 
ಯಾದರೂ ನಾನು ಭೇಟಿಯಾಗಿ ಮಾತೆ 
ನಾಡಿಸಬೇಕು ಎಂದು ಹಂಬಲಿಸುತ್ತಿದ್ದೆ. 
ಆ ಸುದ್ಧೆವಾನಕಾಶ ಬಹಳ ಬೇಗನೇ ನನಗೆ 
ಲಭ್ಯವಾಯಿತು. ಎಂದಿಗಿಂತ ತುಸ 


ಮೊದಲೇ ಮನೆಗೆ ಬಂದ ನಾನು, ನನ್ನ ' 


4 


ತಾಯಿಯೊಡನೆ ಕುಳಿತು ಮಾತನಾಡು 
ತ್ತಿದ್ದ ಮೀನಾಳನ್ನು ನಮ್ಮ ಮನೆಯಲ್ಲೇ 
ಕಂಡೆ. ನನ್ನನ್ನು ಕಂಡೊಡನೆ ಕೈಯ್ಯಲ್ಲಿದ್ದ 
ಕೆಲವು ಪುಟಗಳನ್ನು ಮು ಚೆ ಡಲಾ 
ಪ್ರಯತ್ನ ಮಾಡಿದ ಮೀನಾ, ನಾನು ಅವು 
ಗಳನ್ನು ಗಮನಿಸಿದ್ದು ಗೊತ್ತಾಗಿ ಅಲ್ಲಿಯೇ 
ಇದ್ದ ಮೇಜಿನ ಮೇಲೆ ಇಟ್ಟು, ಮನೆಗೆ 
ಹೊರಡಲು ಅನುವಾದಳು. ಸಿಕ್ಕ ಆವಕಾಶ 
ವನ್ನು ಬಿಟ್ಟು ಬಿಡುತ್ತೆ (ನೆಯೇ ನಾನು? 
ಮೀನಾಗೂ ಕುಳಿತುಕೊಳ್ಳಲು ಹೇಳಿ 
ಕುಶಲೊ(ಸಚರಿಯನ್ನು ಕೇಳುತ್ತಾ, 
ಪ್ರಾಸಂಗಿಕವಾಗಿ ಸಾಹಿತ್ಯ, ಅದರ 
ಬೆಳವಣಿಗೆ, ಬೇಕೆ ಬೇಕೆ ಬರಹಗಾರರು 
ಎಂದು ಸಾವಧಾನವಾಗಿ ವಿಷಯ ಪ್ರಾಸ್ತಾಪಿ 
ಸುತ್ತಾ ಮಾತನಾಡಲು ಪ್ರಾರಂಭಿಸಿದೆ. 


ಅವಳು ನನ್ನ ಲೇಖನಗಳ 


| 


' 


ಎಡರು ಮನೆಯ ವಿಶೀನಾ 


ವೇಳೆ ಹೋದದ್ದೆ ತಿಳಿಯಲಿಲ್ಲ. ಒಂದೂವರೆ 


ಗಂಟಿಯ ಸುಧೀರ್ಫ್ಥ ಚರ್ಚೆಯ ನಂತರ 
“ಅಸ್ಸ ಬರುವ ವೇಳೆ ಆಯಿತು. ನಾನಿನ್ನು 


1 ಬರುತ್ತೇನೆ” ಎಂದು ಹೇಳಿ ಮೀನಾ 
ಎದ್ದಾ ಗಲೇ "ನನಗೆ ಸಮಯ ಪ್ರ ಜ್ಜ 


ಮೂಡಿದ್ದು ದು. 
ಈ ಭೇಟಿಯ ನಂತರ ಮೀನಾ ನಮ್ಮ 


ಮನೆಗೆ ಆಗಿಂದಾಗ ಬರತೊಡಗಿದಳು. ಸಲಿಗೆ 
ಜಾಸಿ, ಆದಂತೆಲ್ಲಾ ನನ್ನ ನ್ನೇ ನೇರವಾಗಿ 


ಲೇಖನಗಳನ್ನು ಕೇಳಿ, ಓದಿ” ಹಿಂನಿರುಗಿಸು 
ತ್ರಿದ್ದಳು. ಗಲ ಅವಳ 


ಅಭಿಪ್ರಾ ಯ ಸ್ಪಷ್ಟ ಸೈ ಹಾಗೂ ನೇನವಾಗಿರು 
ತಿದ್ದವು. 

ಹೀಗೇ ಕೆಲವು ಕಾಲ ಕಳೆದ ನಂತರ, 
ಅವಳ ಅಭಿರುಚಿಯನ್ನು ಚೆನ್ನಾಗಿ ಅರಿತಿದ್ದ 
ನಾನು, ಅದಕ್ಕೆ ತಕ್ಕಂತೆ ಬರೆಯಲು 
ಪ್ರಾರಂಭಿಸಿದೆ. ಬರಹಗಳನ್ನು ನೋಡಿದ 
ಮೇಲೆ ಸಂತೋಷ ವ್ಯಕ್ತಪಡಿಸುವ ಬದಲು 
ಮೀನಾ ಅವುಗಳನ್ನು ಬಹಳ ನಮ್ರ ತ್ರೆ 
ಯಿಂದ ತಿರಸ್ಕರಿಸಿದಳು. “ನಿಮ್ಮ ಮನಸ್ಸಿಗೆ 
ಅನಿಸಿದ್ದ ನ್ನು ಬರೆಯುವುದು ಬಟ್ಟು, ಡಿ 
ಬರಹಗಳು ಏಕೋ ಬೇರೆ ಯಾರನ್ನೋ 


ವಲಿಸಲು ಬರೆದಿರುವಂತೆ ಕಾಣುತ್ತವೆ. ಇದು 
ನಿಮ್ಮ ಶ್ರ ಲಿ ಅಲ್ಲಾ” ಎಂದು ಹೇಳಬೇಕೇ, 
ಕ ಈ ಮಾತಿನಲ್ಲಿ ನನ್ನ ಮನಸ್ಸಿನ 
ಇಂಗಿತವನ್ನು ಅವಳು ಅಂತಂತೆ ತೋರು 
ತತ್ತು. 

* ಬರುವ ಒಂದು ವರ್ಷದಲ್ಲಿ "ಎದುರು 
ಮನೆಯ ಮೀನಾ? ನಮ್ಮ ಶಾಯಿಯ 
ಮಾತಿನಲ್ಲಿ "ನಮ ಮೀನಾ” ಆಗತೊಡಗಿ 
ದಳು. ಇನ್ನರ್ಧ ವರ್ಷ ಕಳೆಯುವಷ್ಟರಲ್ಲಿ 


“ನಮ್ಮ ಮೀನಾ” ಹೋಗಿ “ನನ್ನ of” 
ಆದಳು: 


೨೫ 


ಮದುವೆಯಾದ ಮೇಲೆ, ಪ್ರಪ್ರಥಮ 
ವಾಗಿ ಅವಳು ನನಗೆ ಕೊಟ್ಟಿ ಉಡುಗೊರೆ 
ಏನೆಂದುಕೊಂಡಿರಿ? ಹಳೆಯ ಕಾಗದಗಳು, 
ತಾನು ನನಗೆ ಬರೆದ ಎಲ್ಲ ಕಾಗದಗಳ ಕಾಪಿ 
ಅವಾಗಿದ್ದ ವು. ಪತ್ರಗಳ ಸುರಳಿಯಲ್ಲಿ 


ಕಣ್ಣಾಡಿಸಿ ನೋಡಿದಾಗಲೇ ತಿಳಿಯಿತು, 
“ಈ ಹಾಳುಹರಟಿಯನ್ನು ಬಿಟ್ಟ, 
ಎಂದು ಈ 


ಸೃಜನಾತ್ಮಕವಾಗಿ ಬರೆದರೆ... 
ಹಿಂದೆ ನನಗೆ ಬರೆದ ನನ್ನ ಓದುಗ ಇವಳೇ 
ಎಂದು. ಇವಳಿಂದಲ್ಲವೇ ನಾನೋದು ತಿರುವು 
ಪಡೆದದ್ದು ಡಿ ಪಶ್ರಗಳನ್ನೆಲ್ಲಾ ಅವಳಿಗೇ 
ಹಿಂತಿರುಗಿಸಿ “ನೀನೇ ನನ್ನವಳಾದ ಮೇಲೆ 
ಈ ನತ್ರಗಳು ನನಗೇಕೆ” ಎಂಡೆ. ಅನಳು 
ಮುಗಳು ನಗೆಯಿಂದ ಅವುಗಳನ್ನೆಲ್ಲಾ 
ಜೋಪಾನವಾಗಿ ಕಾಪಾಡಲು ಮರೆದ ಡಬ್ಬಿ 
ಯೊಂದರಲ್ಲಿ ಹಾಕಿ ಮೇಲಕೆ ಎತ್ತಿ ಟ್ಟಿಳು. 

ಈ ಘಟನೆ ನಡೆದು ಇಂದಿಗೆ ನಲವತ್ತು 
ವರ್ಷಗಳಾದರೂ, ನನ್ನೆ ಮನಸ್ಸಿನಲ್ಲಿ 
ಅಚ್ಚಳಿಯದೇ ಇನ್ನೂ ಹಸಿರಾಗಿಯೇ ಇದೆ. 
ಆ ಸತ್ರಗಳೆಲ್ಲಾ ಇನ್ನೂ ನಮ್ಮು ಸಾಹಿತ್ಯ ಕ 
ಪ್ರೇಮದ ಕಷ್ಟ-ನಿಸ್ಕೂರಗಳಿಗೆ ಸಾಕ್ಷಿಯಾಗಿ 
ನಮ್ಮಲ್ಲಿಯೇ ಇವೆ. ನನ್ನ ಮಕ್ಕಳಿಗೆ 
ಅವನೊಂದು ಹಾಳೆಯ ತುಣುಕುಗಳಾದಕೇ, 
ನಮ್ಮೀರ್ವರಿಗೂ ಅವೊಂದು ಜೀವನಗಾಥೆ. 
ನಾನು ಬರೆದುದೆಲ್ಲವನ್ನೂ ಓದುವ ರೂಢಿ 
ಮೀನಾಗೆ ಇನ್ನೂ ಇಡೆ. ಈಗ ಬರೆದು 
ದನ್ನು ಸಹ ಓದಿದಳು. ಓನಿ “ನಿನುಗೆಲ್ಲೋ 
ಅರನತ್ತರ ಅರಳುಮರಳು ಇರಬೇಕು” 
ಎನ್ನಬೇಕೆ? ಅರೇ! ಅನಳಿಗೆ ಹೇಗೆ 
ಗೊತಾಯಿತು ನನಗೆ ಅರವತ್ತು ತುಂಬಿದೆ 
ಎಂಡು? 


ಕ್ತ 
4 


ಅಜ್ಞಾನ 


ಅಡ್ಯನಡ್ಕ ಕೃಷ್ಣಭಟ್ಟ 
೨೩೮೬, ಎಂಟನೆಯ ಮುಖ್ಯರಸ್ತೆ 
ವಿಜಯನಗರೆ ಎರಡನೆಯ ಹಂತೆ 
ಮೈೈಸೂರೊ-೫೭೦೦೧೭ 


“ಅಜ್ಞಾನಿಗಳ ಕೂಡೆ ಅಧಿಕ ಪ್ರಸಂಗಕ್ಸಿಂತ ಸುಜ್ಞಾಸಿಗಳ ಕೂಡೆ ಜಗಳ ಲೇಸು” 
ಎಂದು ಹಾಡಿದರು ಪುರಂದರದಾಸರೂ. ತಮಸೋಮಾ ಜ್ಯೋತಿರ್ಗಮಯಾ 
ಮುತ್ಕೋವರ್ಕಾ ಅನುತೆಂಗಮುಯಾ ಎಂದರು ಉಪನಿಸದೃಸಿಗಳು. ಅಜ್ಞಾನ 
ನೆಂದರೆ ಕತ್ತೆಲೆ, ಸಾವು; ಜ್ಞಾನವೆಂದರೆ ಬೆಳಕು, ಬದುಕು. ಸಸ್ಯಕ್ಕೆ ಸೂರ್ಯನ 
ಬೆಳಕು ಹೇಗೋ ವ್ಯಕ್ತಿಗೆ ಜ್ಞ್ಯಾನಡ ಜ್ಯೋತಿ ಹಾಗೆ. ಜ್ಞಾನದ ಅಭಾವ 
ವೊಂದೇ (ಅಜ್ಞ್ವಾನವಲ್ಲ--ಸಕಲ ಸಂಕಷ್ಟಗಳ ಆಕರವೇ ಅಜ್ಞಾನ. ವ್ಯಕ್ತಿಗೆ 
ಆಂತರಿಕ ಪ್ರೇರಣೆ ಮತ್ತು ಬಾಹ್ಯ ಪ್ರೋತ್ಸಾಹ ಒದಗಿದ ಹೊರತು ಕತ್ತಲಿನಿಂದ 


ಬಿಳಕಿನೆಡೆಗಿನ ಸಯಣ ಸಿದ್ಧಿಸದು. 


ಜನರನ್ನು ಪೀಡಿಸುನ ಮೂರು ಮಹಾ 
ಅನಿಸ್ಟಗಳು. ಯಾವುವು. ಎಂಬ ಪ್ರಶ್ನೆ 
ಬಂತೆನ್ಸ್ಟಿ. ಆಗ ಸಾಮಾನ್ಯವಾಗಿ ಹೆಸರಿಸು 
ವಂಥವು ಮೂರು: ಅಜ್ಞಾನ, ಅನಾರೋಗ್ಯ 
ಮತ್ತು ದಾರಿದ್ರ್ಯ, ಒಂದನ್ನೊಂದು 
ಹುಟ್ಟುಹಾಕಬಲ್ಲ ಈ ತ್ರಿ ವಳಿಯಲ್ಲಿ 
ಮೊದಲನೆಯದು ಅಜ್ಞಾನ, ಅನಿದ್ದೆ 
ಅಮತಿ ಎಂದೂ ಇದನ್ನು ಕರೆಯುವು 
ದುಂಟು, ತಿಳುವಳಿಕೆ ಇಲ್ಲದಿರುವ ಒಟ್ಟು 
ಸ್ಥಿತಿ ಇದು. 

ಅಜ್ಞಾ ನನನ್ನು ಕತ್ತಲಿಗೆ ಹೋಲಿಸುವು 
ದುಂಟು. "ಕತ್ತಲಿನಿಂದ ಬೆಳಕಿನೆಡೆ ನಡೆ 
ಯೋಣ' ಎಂಬ ಸಂಕಲ್ಪದಲ್ಲಿ "ಅಜ್ಞಾನ 
ದಿಂದ ಜ್ಜ ನದೆಡೆ ಸಾಗೋಣ' ಎಂಬ ಭಾವ 
ಅಂತರ್ಗತವಾಗಿದೆ. ಕರಿಕತ್ತಲಿನಲ್ಲಿ ದಾರಿ 


ಕಾಣಿಸುವುದಿಲ್ಲ; ದಿಕ್ಳು ತಿಳಿಯುವುದಿಲ್ಲ; 
ಮುಂದುವರಿಯಲು ಬೆ (ಕಾದ ಯಾನೆ 
ಗುರುತುಗಳೂ ತೋರುವುದಿಲ್ಲ. ಇದರಿಂದ 
ನಡೆ ಕುಂಠಿತವಾಗುತ್ತದೆ, ಮನಸ್ಸು 
ಶಬ್ಬಿಬ್ಬಾಗುತ್ತದೆ. ಮನಸ್ಸು ಅಜ್ಞಾ ನದಿಂಡೆ 
ಇರುವಾಗಲೂ ಇದೇ ಅವಸ್ಥೆ. 

ಆದರೆ ಪೂರ್ಣ ಕತ್ತಲೆಂಬುದು ಹೇಗೆ 
ವಿಗಳವೋ ಪೂರ್ಣ ಅಜ್ಞಾ ನ ಎಂಬುದೂ 
ವಿರಳವೇ. ಹುಟ್ಟಿದಾರಭ್ಯ ವ್ಯಕ್ತಿ ಯೊಬ್ಬ 
ಒಳಗಾಗುವ ಅನೇಕ ಸನ್ನಿ ವೇಶಗಳು, ಅವನ 
ಸಂಸರ್ಕಕ್ಕೆ ಬರುವ ವ್ಯಕ್ತಿಗಳು ಮತ್ತ್ತು 
ವಸ್ತುಗಳು ತಮ್ಮ ತಮ್ಮ ಛಾಪನ್ನು ಬಿ 
ದಿರುವುದಿಲ್ಲ. ಇವೆಲ್ಲದರ ಒಟ್ಟು ಪರಿಣಾಮ 
ವಾಗಿ ಅಜ್ಞಾ ನದ ಗಾಢತೆ ಕಡಮೆಯಾಗು 
ತ್ತದೆ, ಬೇಕೆ ಬೇಕೆ ವ್ಯಕ್ತಿಗಳಲ್ಲಿ ಬೇರೆ ಜೀಕೆ 


ಅಜ್ಞಾನ 


ಸಮುದಾಯಗಳಲ್ಲಿ ಇದರ ಮಟ್ಟ ಬೇಕೆ 
ಜೀಕೆ. ಅದು ಗಣನೀಯವಾಗಿ ಇಲ್ಲದಾಗಲು 
ಉದ್ದೇಶಪೂರ್ವಕವಾದ ಪ್ರಯತ್ನ 
ಅಧ್ಯಯನ, ಆಲೋಚನೆಗಳು ಅಗತ್ಯ. 
"ತಿಳುವಳಿಕೆ ಇಲ್ಲದಿರುವುದೇ ಪರಮ 
ಸುಖ, ಅಜ್ಜಾ ನವೇ ಆನಂದ' ಎಂದು ಅರೆಬರೆ 
ಖೇದದಿಂದ, ಕೆಲವೊಮ್ಮೆ ವ್ಯಂಗ್ಯದಿಂದ 
'ಆಡುವ ಮಾತುಂಟು. ಅಪ್ರಿಯವಾದ ಸತ್ಯ 
ಗಳು ಎದುರಾದಾಗ, ವಾಸ್ತವತೆ ಮನಸ್ಸಿಗೆ 
ಮುದ ನೀಡದಿರುವಾಗ ಇಂಥ ಅನಿಸಿಕೆ 
ಉಂಟಾಗಬಹುದು. ಆದರೆ ಇಂಥ ಮಾತು 
ಗಳು ಎಂದಿಗೂ ಅಜ್ಜಾ ನದ ಅಸ್ಥಿತ್ವವನ್ನು 
ನ್ಯಾಯಯುತವಾದುದೆಂದು ಸಾಬೀತು 
ಗೊಳಿಸಲಾರವು. ಏಕೆಂದರೆ ಎಲ್ಲಿ ಅಜ್ಞಾ ನವೇ 
ಆನಂದವಾಗಿರುವುದೋ ಅಲ್ಲಿ ವಿವೇಕ 
ಎಂಬುದೇ ತಪ್ಪೆನಿಸಬಹುದು. ಎಲ್ಲಿ ವಿವೇಕ 
ಯುತ ನಡವಳಿಕೆಯಾಗಲೀ ಕಿ ಯೆಗಳಾ 


ಗಲೀ ಇಲ್ಲವೋ ಅಲ್ಲಿ ಹಿತಹಾಳಿತವಾದ 
ಪರಿಣಾಮವಾಗಲೀ ಫಲಿತಾಂಶಗಳಾಗಲೀ 
ಉಂಬಾಗವು. 


ಅಜ್ಞಾನ ಮನೆಮಾಡಿದಲ್ಲಿ ವ್ಯಕ್ತಿ 
ಯೊಬ್ಬನ ದಿನನಿತ್ಯದ ಬದುಕಿಗೆ ಹೊಳಪು 
ಗಳನ್ನು ನೀಡುವ ವಿಸ್ಮಯ ಕುತೂಹಲ 
ಗಳು ಹುಟಿ ವು ಸೃಜನಶೀಲತೆ ಕಾಣಿಸದು. 
ಅಷ್ಟೇ ಅಲ್ಲ, ನಿತ್ಯಜೀವನದಲ್ಲಿ ಎದುರಿಸ 
ಬೇಕಾದ ಹಾಗೂ ಪರಿಹರಿಸಬೇಕಾದ ಚಿಲ್ಲರೆ 
ಸಮಸ್ಯೆಗಳೂ ಬೃಹದಾಕಾರವನ್ನು ಶಾಳಿ 
ಬದುಕೇ ದುಸ್ಪಹ ಎನಿಸಬಹುದು. 

ಅಜ್ಞಾ ನ ವ್ಯಕ್ತಿಗತ ಆಗಿರಲುಬಹುದು, 
ಸಮುದಾಯಕ್ಕೆ ಅಂಟಿದ್ದಾ ಗಿರಬಹುದು, 
ಪರಂಪರೆಯಿಂದ ಬಂದೆ ನಂಬಿಕೆಗಳಂದಾಗಿರ 
ಬಹುದು, ವರ್ತಮಾನಕಾಲದ ಅನಿವಾರ್ಯತೆ 


೨೩ 


ಗಳಿಂಡ ಹುಟ್ಟಿದ್ದಾಗಿರಬಹುದು, ತಾನೆ! 
ಬೆಳೆಸಿದ್ದಾ ಗಿರಬಹುದು, ಇತರರು ಹೇರಿದ್ದಾ 
ಗಿರಬಹುದು. ಅದರ ಪರಿಣಾಮ ತೀರ ಅಲ್ಪ 
ಕಾಲದ್ದಾ ಗಿರಬಹುದು. ಇಲ್ಲವೇ ದೀರ್ಫ 
ಕಾಲೀನವಾಗಬಹುದು. ಇಂಥ ಅನೇಕ 
ಛಾಯೆಗಳ ಅಜ್ಞಾನ ಬದುಕಿನ ಸಂಕೀರ್ಣತೆ 
ಯನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. 
ಇತರರಿಗೆ ಹೇಳಬೇಕೆನ್ಸಿ ಸುವುದನ್ನು ಶಬ್ದ 
ಗಳಲ್ಲಿ ವ್ಯಕ್ತಪಡಿಸಲು ಆಗದಿರುವುದತ 
ಭಾಷೆಯೆ ಅಜ್ಞಾ ನದಿಂದ. ಧನ, ಧಾನ್ಯ, 
ಸರಕು, ತಿನಿಸು, ಹಸ್ಕು ಹಾಲು--ಹೀಗೆ 
ಯಾವುಡೀ ವಸ್ತುಗಳನ್ನು ಮಾರುವಾಗೆ 
ಅಥವಾ ಖರೀದಿ ಮಾಡುವಾಗ ಲೆಕ್ಕ 
ತಪ್ಪುವುಜೀಕೆ? ಸರಳ ಅಂಕಗಣಿತದಲ್ಲಿ 
ಪರಿಶ್ರಮ ಇಲ್ಲದಿರುವುದರಿಂದ. ಆದ್ದರಿಂದ 
ಹಿಂದಿನಿಂದಲೇ ಬಂಡ ಅನುಭವಡೆ 
ಮಾತೊಂದು ಉಂಟು, "ಒಂದಿಷ್ಟು ಲೆಕ್ಕ 
ಮತು, ಭಾಷೆಯ ಜ್ಞಾ ನವಿದ್ದರೆ ಹೇಗೂ 
ದಿನಗಳೆಯಬಹುದು' ಅದರೆ 
ತಿರುಳು. 
ಒಂದು ರಾಷ್ಟ್ರದಲ್ಲಿ ಹುಟ್ಟಿ ಬೆಳೆಯುವೆ 
ವ್ಯಕ್ತಿ ಹುಟ್ಟಿನಿಂದಲೇ ಟಿ ರಾಷ್ಟ್ರದ ನಾಗರಿಕ 
ನಾಗುತ್ತಾನೆ. ರಾಷ್ಟ್ರಜೀವನವನ್ನು ಸುಗಮ 
ಗೊಳಿಸುವುದಕ್ಕಾಗಿ ಆಯಾ ರಾಷ್ಟ್ರ ತನ್ನ ದೇ 
ಸಂವಿಧಾನ ಮತ್ತು ಕಾನೂನುಗಳನ್ನು 
ರೊಪಿಸುತ್ತದೆ. ಪ್ರತಿಯೊಬ್ಬ ನಾಗರಿಕನಿಗೆ 
ಅವನದೇ ಹಕ್ಳುಗಳಿರುತ್ತವೆ. ಹಕ್ಕು 
ಳೊಂದಿಗೆ ಕೆಲವು ಕನಿಷ್ಠ ಜವಾಬ್ದಾರಿ 
ಗಳನ್ನೂ ಅವನು ನಿರ್ವಹಿಸಬೇಕಾಗುತ್ತದೆ. 
ಇವಾವುದೂ ತನಗೆ ತಿಳಿದಿಲ್ಲ ಎಂದು 
ಸ್ವೇಚ್ಛಾವೃತ್ತಿಯಿಂದಿರುವುದು ಯಾರಿಗೂ 


ಎಂಬುದೇ 


೨ರ 


ನಿಡುಗಾಲ ಸಾಧ್ಯವಿಲ್ಲ. ಕಾನೂನುಗಳ 
ಆಜ್ಞಾ ನವನ್ನು ರಾಷ್ಟ್ರ ಕ್ಷಮಿಸುವುದಿಲ್ಲ. 

ಮನೆಬಿಟ್ಟು ನಗರಕ್ಕೆ ಹೋಗಬೇಕಾದ 
ವ್ಯಕ್ತಿಯೊಬ್ಬ ಬಸ್ಸನ್ನು ಹಿಡಿಯಬೇಕಾ 
ಗಿದೆ ಎಂದಿಟ್ಟುಕೊಳ್ಳಿ. ಬಸ್ಸಿನ ವೇಳೆ ಅವನಿಗೆ 
ಗೊತಿಲ್ಲ ಅದು ಅವನ ಪಾಲಿನ ಅಜ್ಜಾ ನ. 
ಅನನು ಮೊದಲೇ ಹೋದರೆತುಂಬ ಹೊತ್ತು 
ಕಾದು ಕುಳಿ ತು ಬೇಸರಪಟ್ಟು ಕೊಳ್ಳ 
ಬೇಕಾಗಬಹುದು. Ri ಬಸೆ ¥ 
ತನ್ಪಿಹೋಗಬಹುದು. ಇಂಥ ಕಿರಿ ಕಿರಿ ಹ 
ಹೊತ್ತಿಗೆ ಅಥವಾ ಒಂದು ದಿನಕ್ಕೆ ಸೀಮಿತ 
ವಾಗಿದ್ದು ಒಬ್ಬ ವ್ಯಕ್ತಿ ಮಾತ್ರೆ ಅನುಭವಿಸ 
ಬೇಕಾದದ್ದು. 

ಜಲಮಟ್ಟ ದ ಅರಿವಿಲ್ಲದೆ ಒಂದು ಪ್ರದೇಶ 
ದಲ್ಲಿ ಎಲ್ಲಿ ಜೇಕಾದರಲ್ಲಿ ಯಾರು ಬೇಕೆಂದ 
ರವರು ತೂತು ಬಾನಿಗಳನ್ನು ಕೊರೆಯು 
ತ್ತಾರಿ ಎಂದಿಟ್ಟುಕೊಳ್ಳಿ. ಕೋಟಿಗಟ್ಟಲೆ 
ವರ್ಷಗಳ ಹಿಂದಿ ಅಂತರ್ಜಲವಾಗಿ ಸಂಗ್ರಹ 
ವಾದ ನೀರು ಈಗ ಒಮ್ಮೆಗೇ ಬಳಕೆಗೆ ಬರು 
ಕ್ರದೆ. ನೀರಿನ ಮರುಪೂರಣ ಹೇಗೆಂದು 
ಗೊತ್ತಿಲ್ಲ. ಭೂಮಿಯ ಅಂತರಾಳ ಬತ್ತಿದಾಗ 
ನೀರಿನ ಸರಬರಾಜು ಹೇಗೆಂದು ಗೊತ್ತಿಲ್ಲ. 
ಇಂಥ ಅಜಾ ನದ ಪರಿಣಾಮ ದಶಕಗಳ ಕಾಲ 
ಮುಂದುವರಿಯಬಹುದು; ಆ ಪರಿಣಾಮ 
ವನ್ನು ಒಂದು ಕಾಲ ಘಟ್ಟ ದಲ್ಲಿರುವ 
ಜನಸಮುದಾಯ ಮಾತ್ರವಲ್ಲದೆ ಕೆಲವು 


ನೀಳಿಗೆಗಳು ಎದುರಿಸಬೇಕಾಗಬಹುದು. 
ಅರಣ್ಯದ ನಾಶ ಮತ್ತು ಉಪಯೋಗ್ಯ 
ನ್ಯೂಕ್ಲಿಯರಂ" ಶಕ್ತಿಯ ಬಳಕೆ ಕೈಗಾರಿಕ 


ಪುಸ್ತಕ ಪ್ರಸಂಡ- ಸೆಪ್ಟೆಂಬರ್‌, ೧೯೯೭ 


ಕರಣ ಮೊದಲಾದ ಚಟುವಟಕೆಗಳಲ್ಲಿಲ್ಲ 
ಮನುಷ್ಯನ ಅಜ್ಞಾ ನದ ಪ್ರಮಾಣ ಎಸ್ಟಿರೆ 
ಬಹುದು, ಅದರ ಪರಿಣಾಮ ಎಷ್ಟು ಗಾಢ 
ವಾಗಿರಬಹುದು ಎಂಬ ಸಂದೇಹಗಳು 
ಆಗಿಂದಾಗ ಶಲೆ ಎಶು ತಿ ರುತ ವೆ, 


ಹಳಿ ಗಳಲ್ಲಿ ಮನೆ ಅಂಗಳವನ್ನು ಸೆಗಣಿ 
ಯಿಂದ ಸಾರಿಸುತ್ತಾರೆ. ಅದರಿಂದ ದೂಳು 
ಕಡಿಮೆಯಾಗುತ್ತದೆ, ಅಂಗಳ ಚೊಕ್ಕಟ 
ವಾಗುತ್ತದೆ. ಸೆಗಣಿ ಶುದ್ಧಿ (ಕಾರಕ ಎಂಬ 
ಈ ನಂಬಿಕೆ ಇನ್ನೂ ಒಂದು ಹೆಜ್ಜೆ ವಂದೆ 
ಸಾಗಿ ಅರಿವಿಲ್ಲದ ಕ್ಷೇತ್ರವನ್ನು ಪ್ರವೇಶಿಸ 


a ಮ್ಮ ್ಮ | | (| Masi ತ್ಸ 


ಬಹುದು. ಈಗ ತಾನೇ ಹುಟ್ಟಿ ಜೆ ನಗುವಿತೆ 


ಹೊಕ್ಕುಳ ಬಳ್ಳಿಯನ್ನು ಕತ್ತ ರಿಸಿ ಗಾಯಕ್ಕೆ 
ಸೆಗಣಿ ಸವರುವುದು ಇಂಥ ಒಂದು ಕ್ರಮ. 
ಧನುರ್ವಾಶ ಸೋಂಕಿನ ಸಾಧ್ಯತೆ | 
ಅಜ್ಞಾ ನಕ್ಕೆ ತೆರುನ ಬೆಲೆಯಾಗುತ್ತದೆ. 
ಭಾನಾಮತಿ ಮಾಡುವವರೆಂದ್ಕು ಮಾಟಿ 
ಗಾತಿಯರೆಂದು ನಿನಾ ಆರೋಪಕ್ಕೊ ಳಗಾಗಿ 
ನರಳುವ ಮುಗ್ಧ ವ್ಯ ಕ್ರಿಗಳು ತತ 
ದಾಯಿಕ ಅಜ್ಞಾ ನದ ಕೌ ರಕ್ಕೆ ದೃಷ್ಟ್ವಾ ತ 
ವಾಗುತ್ತಾ ಕ್ಮ 

ಆಜ್ಞಾ ನ ಸಂಪೂರ್ಣ ಮಾಯವಾಗಕಿಕುವೆ 
ಸ್ಥಿ ತಿಯನ್ನ ವ್ಯ ಕೆ ಯಲ್ಲಾ ಗಲೀ ಸಮಾಜ 
ದಲ್ಲಾ ಗಲೀ 10 ) ಸುವುದು ಕಷ್ಟ. ಆದಕೆ 
ಅಜಾ ನಡೆ ong ನಮ್ಮ ನ್ನ ಉಸಿರು 
ಕಟ್ಟ ಸುವಂತಿ Pr. ಇದಕ್ಕಾಗಿ 
ನೀಡ ನಮ್ಮ ಬುದ್ಧಿಯನ್ನು ದುಡಿಸಿಕೊಳ್ಳ 
ಬೇಕು. 


| 
| 
} 
| 


ನಾವೆಷ್ಟು ಪ್ರಾಮಾಣಿಕರು? 


ಈಕುವನಂತಪುರಡ ಮಧ್ಯ ಬಜಾರದಲ್ಲಿನ 
ಒಂದು ದೊಡ್ಡ ಡಿಪಾರ್ಟ್‌ಮೆಂಟ್‌ 
ಸ್ಟೋರ್‌ನಲ್ಲಿ, ಕೆಲಸದಲ್ಲಿ ತೊಡಗಿದ್ದ 
ಅಶೋಕನ” ಕುಟ್ಟಿಗೆ ಬೇಸಿಗೆಯ ಒಂದತಿ 
ಮಂಗಳವಾರದ ಮಧ್ಯಾಹ್ನ ಅಂಗಡಿಯ 
ನೆಲದ ಮೇಲೆ ಒಂದು ಕಂದು ಬಣ್ಣದ 
ಪರ್ಸ್‌ ಬಿದ್ದದ್ದು ಕಂಡಿತು. ಅದರೊಳಗೆ 
ನೂರು ರೂಪಾಯಿಯ ಎರಡು ನೋಟು 
ಗಳು ಹಾಗೂ ೫೦ ರೂಪಾಯಿಯ ಮೂರು 
ನೋಟುಗಳು- ಒಟ್ಟು ೩೫೦ ರೂ. ಇದ್ದ ವು. 
ಆ ಪರ್ಸನ್ನು ಎತ್ತಿ ಕೊಳ್ಳುತ್ತಿದ್ದ ೦ತೆ 
“ನಾನು ಕೂಡಾ ಹಿಂದೆ ಒಮ್ಮೆ ನನ್ನ 
ಪರ್ಸನ್ನು ಕಳೆದುಕೊಂಡಿದ್ದೆ . ಆದರೆ ನನಗೆ 
ಮತ್ತೆ ಹಣ ದೊರೆಯಲಿಲ್ಲ” ಎಂಬುದು ಅವನ 
ನೆನಪಿಗೆ ಬಂತು. “ನಾನು ಮಾತ್ರ ಇದರ 
. ಒಡೆಯನನ್ನು ಹುಡುಕಿ ತಲುಪಿಸಬೇಕು” 
ಎಂದು ಆತ ಅಂದುಕೊಂಡ. 

ಎರಡು ಗಂಡು ಮಕ್ಕಳ ತಂದೆಯಾದ 
೩೦ ವರ್ಷದ ಅಶೋಕನ”, ಬಹಳ ಕಷ್ಟ 
ಪಟ್ಟು ಜೀವನ ನಡೆಸುತ್ತಿದ್ದ. ಆದರೂ 


ಗೋಪಾಲ ಆಶ್ರಿತ 


ರಮಾ ನಿಲಯ 
ಜನಹರ್‌ನಗರ 
ರಾಯೆಚೊರು-_೫೮೪ ೧೦೧ 


ಇಂದು ಅವನು ನೇರವಾಗಿ ಅಂಗಡಿಯ 
ಹಣಕಾಸು ವಿಭಾಗಕ್ಕೆ ಹೋಗಿ ಆ 
ಪರ್ಸನ್ನಿ ತ್ತ. ಆ ಗುಮಾಸ್ತ, ಪರ್ಸಿನೊಳಗಿದ್ದ 
ವ್ಯಕ್ತಿಯ (ಮಗುವಿನ ಜೊತೆಗೆ ತೆಗೆಸಿ 
ಕೊಂಡ) ಭಾವಚಿತ್ರ ಮತ್ತು ದೂರವಾಣಿ 
ಸಂಖ್ಯೆಯನ್ನು ನೋಡಿ, ಸಂಪರ್ಕಿಸಿ, ಆ 
ಹಣವನ್ನು ಕಳೆದುಕೊಂಡ ವ್ಯಕ್ತಿಗೆ ಮರಳಿ 
ಸುವ ವ್ಯವಸ್ಯೆ ಮಾಡಿದ್ದ. 

ಜಪಾನಿನ ಈಶಾನ್ಯ ಭಾಗದಲ್ಲಿ ಸುಮಾರು 
೬೦೦೦ ಕಿಲೋ ಮೀಟರ್‌" ದೂರದಲ್ಲಿರುವ 
ಕಾಮಕುರಾಯೆಂಬ ಪುರಾತನ ರಾಜಧಾನಿ 
ಯಲ್ಲ ಒಬ್ಬ ಶ್ರೀಮಂತ ವರ್ತಕ ಬಹಳ 
ಅವಸರದಿಂದ ರೈಲು ನಿಲ್ದಾ ಣದ ಹತ್ತಿರದ 
ದೂರವಾಣಿ ಕೇಂದ್ರಕ್ಕೆ ಸಾಗಿದ್ದ. ಆಗ 
ಮಹಿಳೆಯೊಬ್ಬ ರ ಕರಿಯ ಚರ್ಮದ 
ಪರ್ಸೊಂದು ಕಟ್ಟಡದ ಸಮೀಸ ಬಿದ್ದಿದ್ದು 
ಅನನಿಗೆ ಕಂಡಿತು. ಆ ಪರ್ಸನ್ನು ತನ್ನ 
ಪ್ಯಾಂಟಿನ ಜೇಬಿನಲ್ಲಿ ತುರುಕಿಕೊಂಡು 
ಹೊರಟುಬಿಟ್ಟನು. ದಾರಿಯಲ್ಲಿ ಒಂದತಿ 
ಪೋಲಿಸ್‌ ಠಾಣೆಯ ಹತ್ತಿರ ಸ್ವಲ್ಪ ಹೊತ್ತು 


ಆಧಾರ; ೧೯೯೭ನೇ ಏಪ್ರಿಲ್‌ "ರೀಡರ್ಸ್‌ ಡೈಜೆಸ್ಟ್‌? ಸಂಚಿಕೆಯಲ್ಲಿನ ಜೋಸೆಫ್‌ ರೀನ್ಸ್‌. 


ಅವರೆ *ಹಳಿ ಹಾನೆಸ್ಟ್‌ ಆರ್‌ ವಿ? ಲೇಖನ 


4೦ 


ನಿಂತು, ಎದುರಿನೆ ಬ್ಯಾಂಕಿನ ಕಡೆ ನೋಡುತ್ತ 


ಸ್ವಲ್ಪ ಹೊತ್ತು ಕಾಲ ಕಳೆದನು. ಆನಂತರ 


ಪ್ರವಾಸಿಗಳ ಹಾಗೂ ನಿತ್ಯ ಓಡಾಡುವ 
ಜನರೊಡನೆ ಬೆಕೆತು ಮಾಯವಾಗಿಬಿಟ ನು. 
ಆ ಸರ್ಸೀ ಮರಳಿ ತನ್ನ ಒಡಕಿಯ ಕೈ ಸೇರ 
ಲಿಲ್ಲ. 

ಈ ಜನರು ಎತ್ತಿಕೊಂಡ ಪರ್ಸ್‌ಗಳು, 
ರೀಡರ್ಸ್‌ ಡೈ ಜೆಸ್ಟಿನವರು ಏಷ್ಯದ ಕೆಲವು 
ಭಾಗಗಳಲ್ಲಿ ಒಗೆದಂಥವು. ಪ್ರತಿಯೊಂದು 
ಪರ್ಸಿನಲ್ಲಿ ಸ್ಥಳಿಯ ವ್ಯಕ್ತಿಯೊಬ್ಬನ 
ಹೆಸರು, ವಿಳಾಸ ಮತ್ತು ದೂರವಾಣಿ 
ಸಂಖೈ, ಕುಟುಂಬದವರ ಛಾಯಾಚಿತ್ರ, 
ಕೆಲವು ಕಾಗದಗಳು, ಗುರುತಿನ ಚೀಟಿಗಳ 
ಜೊತೆಗೆ ಸ್ವಲ್ಪ ನಗದು ಹಣ- (ರೂ. ೩೫೦ 
ರಿಂದ ಹಿಡಿದು ೧೮೦೦ ರ ವರೆಗೆ) ಸ್ಹಳೀಯ 
ಚಲಾವಣೆಯ ರೂಪದಲ್ಲಿ ಇಡಲಾಗಿತ್ತು. 

ಇಂಥ ೧೪೦ ಪರ್ಸ್‌ಗಳನ್ನು ಏಷ್ಯದ 
ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ನೂರು 
ಮಹಾನಗರಗಳಲ್ಲಿ, ಐದು ದೊಡ್ಡ ಪಟ್ಟಣ 
_ ಗಳಲ್ಲಿ ಮತ್ತು ಆರು ಸಣ್ಣ ಸಮುದಾಯ 
ಗಳಲ್ಲಿ ಪ್ರತಿಯೊಂದು ಊರಲ್ಲಿ ೧೦ ಪರ್ಸ್‌ 
ಗಳನ್ನು ಒಗೆದು ನೋಡಲಾಯಿತು. ಕೆಲ 
ವನ್ನು ಕಾಲ್ದಾರಿಗಳಲ್ಲಿ ಅಂಗಡಿಗಳ 
ಸಂಕೀರ್ಣಗಳಲ್ಲಿ ಆಸ್ಪತ್ರೆಗಳಲ್ಲಿ ಫಲಾಹಾರ 
ಕೇಂದ್ರಗಳಲ್ಲಿ ಪೊಲೀಸ್‌ ಠಾಣೆಗಳ ಹತ್ತಿರ 
ರಾಷ್ಟ್ರಸತಿ ಭವನದ ಹತ್ತಿರ ಹಾಗೂ ಅಂಚೆ 
ಕಛೇರಿಯ ಹತ್ತಿ,ರ ಕೆಡವಲಾಯಿತು. ಮತ್ತೆ 
ಕೆಲವನ್ನು ಮಂದಿರಗಳಲ್ಲಿ, ಪವಿತ್ರಸ್ಥಳ 
ಗಳಲ್ಲಿ, ಚರ್ಚ್‌ಗಳಲ್ಲಿ ಮತ್ತು ಮಸೀದಿ 
ಗಳಲ್ಲಿ ಕೆಡವಲಾಯಿತು. ಇನ್ನೂ ಕೆಲವನ್ನು 
ಗ್ರಂಥಾಲಯ, ಸಂಗ್ರಹಾಲಯ ಮತ್ತು 


ಪುಸ್ತಕ ಪ್ರಪಂಜ-- ಸೆಪ್ಟೆಂಬರ್‌, ೧೯೯೬ 


ವಿಶ್ವವಿದ್ಯಾನಿಲಯದ ಪ್ರವಚನ ಕೋಣೆ 
ಗಳಲ್ಲಿ ಒಗೆದರು. ಆನಂತರ ಜನರ ಪ್ರತಿಕ್ರಿಯೆ 
ಗಾಗಿ ಕಾಯಶೊಡಗಿದರು. ಯಾರಾದರೂ 
ಹುಡುಕಿ ತಂದು ಕೊಟ್ಟರೆ ಪರ್ಸಿಕೊಳಗಿನ 
ಹಣವನ್ನೇ ಆ ವ್ಯಕ್ತಿಗೆ ಪ್ರತಿಫಲವಾಗಿ ನೀಡ 
ಲಾಯಿಶು. 

ಇದು ಅಚ್ಚುಕಟ್ಟಾದ ವೈಜ್ಞಾನಿಕ 
ಅಧ್ಯಯನವೊಂದಾಗಿರಲಿಲ್ಲವಾದರೂ ನಿಜ- 
ಜೀವನದಲ್ಲಿನ ಪ್ರಾಮಾಣಿಕತೆಯ ಪರೀಕ್ಷೆ 
ಯಾಗಿತ್ತು. ಸಾಮಾನ್ಯವಾಗಿ ಮಹಾನಗರ 
ಗಳಲ್ಲಿರುವ ಜನರಿಗಿಂತಲೂ ಸಣ್ಣ ಸಮೂಹ 
ಗಳಲ್ಲಿನ ಜನರು ತಮಗೆ ಮೊರೆತ ಪರ್ಸ್‌ 
ಗಳನ್ನು ಮರಳಿಸುತ್ತಾರೆಯೆ? ಏಷಿಯಾಡ 
ವ್ಯಾಪಾರಿ ಕೇಂದ್ರಗಳಲ್ಲಿರುವ ಶ್ರೀಮಂತರ 
ಓಣಿಗಳಲ್ಲಿ ಕಷ್ಟಪಡುವ ಜನರಿಗಿಂತಲೂ 
ಹೆಚ್ಚು ಪ್ರಾಮಾಣಿಕರಾಗಿರುತ್ತಾರೆಯೆ? 


ಗಂಡಸರಿಗಿಂತಲೂ ಹೆಂಗಸರು ಪಾ, ಮಾಣಿಕ 
ರಾಗಿರುತ್ತಾರೆಯೆ? ತರುಣರಿಗಿಂತಲೂ 
ವೃವ್ಧರು ಪ್ರಾಮಾಣಿಕಕೆ? ಎರಡು ಜೀಶ 
ಗಳ ಜನರ ಪ್ರಾಮಾಣಿಕತೆಯಲ್ಲಿ ಅಂತರ 
ವುಂಟಿ? 


ನಮ್ಮ ಪ್ರತಿಯೊಂದು ಪರ್ಸಿನ ಹಿಂಜಿ 
ಒಂದು ಕಥೆ ಇದೆ. ಕೆಲವು ಪರ್ಸ್‌ಗಳ ಕಥೆ 
ಯಲ್ಲಿ ನೇರವಾಗಿ ಕಳ್ಳತನವಿದ್ದಕೆ ಮತ್ತೆ 
ಕೆಲವು ಕಥೆಗಳಲ್ಲಿ ಚನಲ ಹಾಗೂ ಪಾಷ 
ಪ ಜ್ಜ ಇತ್ತು. ಆದರೆ ಬಹಳಷ್ಟು ಪ್ರಸಂಗ 
ಗಳಲ್ಲಿ ಜನರಲ್ಲಿನ ಪಾ)ವತಾಣಿಕತೆಯ ಅಂಶ 
ಗಮನಕ್ಕೆ ಬಂತು. ಏಷಿಯಾದ ಕೆಲವು ಸ್ಥಳ 
ಗಳಲ್ಲಿ ನಡೆಸಲಾದ “ಪರ್ಸ್‌ ಕಳೆದು 


ಕೊಳ್ಳು ವ್‌ ಸಾಹಸಗಾಥೆಯ ಪರಿಣಾಮ 
ಹೀಗಿದೆ ; ` 


ಶಾವೆಸ್ಟು ಪಾ ಮಾಣಿಕರು? 


ಮಹಾನಗರಗಳು 
(೧೦ ದಶಲಕ್ಷಕ್ಕೂ ಹೆಚ್ಚಿ ರುವ ಜನಸಂಖ್ಯೆ) 


ಸಗರ ವತಿರಳಿಸಿ ಮರಳಿಸ 
ದವರ ಸುಖ್ಯೆ ದವರ ಸಂಖ್ಯೆ 
ಸೋಲ” ೬ ೪ 
ಪುಂಬಯಿ ೫ ೫ 
ಮೆಟ್ರೊ ಮನಿಲಾ ೪ ೬ 


ದೆ. ಕೊರಿಯಾದ ಕಛೇರಿಗಳು ಭ್ರಷ್ಟಾ 
ಚಾರಕ್ಕೆ ಹೆಸರಾಗಿವೆ. ಈ ಭ್ರಷ್ಟಾಚಾಠ 
ವನ್ನು ಕೊನೆಗಾಣಿಸುವ ಪ್ರತಿಜ್ಞೆ ಯಿಂದ 
ಅಧ್ಯಕ್ಷ ಕಿಮ್‌ಯಾಂಗ್‌ ಸ್ಯಾಮನ ಸರ್ಕಾರ 
ಅಧಿಕಾರಕೈ ಬಂತು. ಅನೇಕ ರಾಜಕಾರಣಿ 
ಗಳು ಮತ್ತು ಉದ್ಯಮಿಗಳು ತಪ್ಪಿತಸ್ಥ 
ಕೆಂಬುದು ಗೊತ್ತಿದೆ. ಆದರೂ ಸೋಲ್‌ 
ನಲ್ಲಿನ, ಉಸಿರುಗಟ್ಟುವಂಥ ಒಂದು 
ಮಧ್ಯಾಹ್ನದ ಅನುಭವ ಈ ದೇಶದ 
ಭವಿಷ್ಯಕ್ಕೆ ನಾಂದಿಯಾಗುವುದರಲ್ಲಿ ಸಂದೇಹ 
ವಿಲ್ಲವೆಂದೆನಿಸುತ್ತದೆ. ರಾ ಸ್ಟ್ರಾ ಧ್ಯಕ್ಷ ರ 
 ಅರಮನೆ-ಬೂ ಹೌಸ್‌ನ ಒಂಡು ಬದಿ 
ಯಿಂದ ಶಾಲೆಗೆ ಹೋಗುತ್ತಿದ್ದ ನಾಲ್ಕು 
ಬಾಲಕಿಯರಿಗೆ ಒಂದು ಪರ್ಸ್‌ ದಾರಿಯಲ್ಲೆ 
ಬಿದ್ದದ್ದು ಕಾಣಿಸಿತು. ಬಿಳಿ ಚಡ್ಡಿ ಹಾಗೂ 
ಕುಪ್ಪಸ, ಕಾಲಲ್ಲಿ ನೀಲಿ ಕಾಲು ಬೇಲ 
ಧರಿಸಿದ್ದ ೧೦ ವರ್ಷದ ಈ ಬಾಲಕಿಯರು 
ಹತ್ತಿರದ ಚೊಂಗ್‌ ಪೂನ್‌ ಎಲಿಮೆಂಟರಿ 
ಶಾಲೆಯ ವಿದ್ಯಾರ್ಥಿನಿಯರು. ಆ ಪರ್ಸನನ್ನು 
ಮೊದಲು ಎತ್ತಿಕೊಂಡಿದ್ದ ಕಿನ್‌ ಸೂಜಿ 
೪೦,೦೦೦ ವೂನ" !” ಎಂದು ಕೂಗಿದಳು. 
ಇದು ಸುಮಾರು ೧೮೦೦ ರೂಪಾಯಿಗೆ 
ಸನುನಾದ ಹಣನಾಗಿತ್ತು. “ಇಸ್ಟೊಂದು 


4೧ 


ಹಣ! ನಾವು ಯಾರನ್ನಾದರೂ ಕಂಡು, 
ಇದನ್ನೆ (ನು ಮಾಡಬೇಕೆಂದು ಕೇಳೋಣ” 
ಎಂದಳು. ಇನ್ನೊಬ್ಬ ಬಾಲಕಿ ಹತ್ತಿರ 
ದಲ್ಲಿದ್ದ ಅಗ್ನಿಶಾಮಕ ದಳದ ಕೇಂದ್ರವನ್ನು 
ಪೋಲಿಸ್‌ ಠಾಣೆ ಯೆಂದು ತಿಳಿದು ಅದರೊಳಗೆ 
ಹೊರಟಳು. “ತಪ್ಪು! ತಪ್ಪು!” ಎಂದು 


ಆಕೆಯ ಗೆಳತಿಯರು ನಗುತ್ತ ಹೆಳಿ, 
ಚೊಂಗನ" ಪೋಲಿಸ್‌ ಠಾಣೆಯ ಕಡೆ 
ನಡೆದರು. 


“ನಾವು ಈ ಸರ್ಸನ್ನು ಅದರ ಒಡೆಯ 
ನಿಗೆ ಆದಷ್ಟು ತೀವ್ರ ತಲುಪಿಸಬೇಕೆಂಬು 
ದನ್ನು ಮಾತ್ರ ಯೋಚಿಸಿದೆ” ಎಂದು 
ಜಾಂಗ್‌ -ಯಾ-ಜಿನ' ಹೇಳುತ್ತಿದ್ದಂತೆ 
ಅವಳ ಗೆಳತಿ ಅದನ್ನು ಅನುಮೋದಿಸುವಂತೆ 
ತಲೆ ಆಲ್ಲಾ ಡಿಸಿದಳು. “ನಿಜವಾಗಿಯೂ 
ಅದು ನಮ್ಮದಾಗಿರಲಿಲ್ಲ” ಎಂದು ಹೊಂಗ್‌ - 
ಸೊ-ಹಿ ಹೇಳಿದಳು. “ನಾವು ಪ್ರಾಮಾಣಿಕ 
ರಾಗಿರಬೇಕೆಂದು ಜೀಸಸ್‌ ಹೇಳಿದ್ದಾನೆ” 
ಎಂದು ಕೆನನ ಹಾಯಾಂಗ" ಹೇಳಿದಳು, 
“ಓಂದು ಸಣ್ಣ ಸುಳ್ಳು ಕೊನೆಗೆ ದೊಡ್ಡ 
ಸುಳ್ಳಾಗುತ್ತದೆಂದು ನನ್ನ ತಂದೆ ತಾಯಿ 
ಹೇಳಿದ್ದಾರೆ” ಎಂದು ಕೆವಂ" ಸೂಜಿ ಮಾತೂ 
ಮುಂದುವರೆಸಿದಳು. 

೧೦.೬ ದಶಲಕ್ಷ ಜನಸಂಖ್ಯೆಯಿರುವ 
ಸೋಲ್‌, ನಾವು ಪ್ರವಾಸಕ್ಕೆ ಗೊಂಡ ಅತಿ 
ದೊಡ್ಡ ಹಾಗೂ ಅತಿ ಶ್ರೀಮಂತ ನಗರೆ 
ಗಳಲ್ಲೊಂದಾಗಿತ್ತು. ನಮ್ಮ ಈ ಪರೀಕ್ಷಾ 
ಕ್ರಮ ವಕ್ರವಾಗದಿರಲೆಂದುು ನಾವು 
ಮುಂಬಯಿ ಮತ್ತು ಮನಿಲಾ ನಗರಗಳಲ್ಲಿ 
ಒಗೆದ ಪಸರ್ಸ್‌ಗಳಲ್ಲಿ ಸ್ವಲ್ಪ ಕಡಿಮೆ ಹಣ 
ವಿಟ್ಟಿದ್ದೆ ವು ವಿಕೆಂದರೆ ಟೋಕಿಯೊದಂಥ 
ನಗರದಲ್ಲಿ ರೂ, ೧೮೦೦ಕ್ಕೆ ಇಬ್ಬ ರಿಗೆ ಮಾತ್ರ; 


4೨ 


ವ್ಯವಹಾರಿಕ ಊಟ ದೊರೆಯುತ್ತದೆ. ಆದರೆ 
ಇದೇ ಹಣ ಭಾರಶದಲ್ಲಿ ಒಬ್ಬ ವ್ಯಕ್ತಿಯ 
ಒಂದು ತಿಂಗಳಿನ ಗಳಕೆಯಾಗಿದೆ. 

ಈ ನಿಷಯದ ಬಗ್ಗೆ ನಾವು ಶಲೆ ಕೆಡಿಸಿ 
ಕೊಂಡಿರಲಿಲ್ಲ. ಏಕೆಂದರೆ ಪರ್ಸ್‌ ಮರಳಿಸಿದ 
ಅನೇಕರು ಅದರೊಳಗಿನ ಹಣವನ್ನು ಎಣಿಸಿ 
ನೋಡಿರಲಿಲ್ಲ. ಉದಾ; ಮನಿಲಾದಲ್ಲಿ 
ಪರ್ಸ್‌ ಮರಳಿಸಿದ ಇಬ್ಬರು ವ್ಯಕ್ತಿಗಳಿಗೆ 
ಅದರೊಳಿಗೆ ೪೪೦ ಪೆಸೊ (ಸುಮಾರು ೬೬೦ 
ರೂಪಾಯಿಗೆ ಸಮವಾದೆ ಹಣ)ಗಳಿದ್ದು ದು 
ತಿಳಿದಿರಲಿಲ್ಲ. “ನಾನು ಹಣದ ಬಗ್ಗೆ ಚಿಂತಿಸು 
ವುದಿಲ್ಲ. ನನಗೆ ಆಹಾರ, ಆಶ್ರ ಯ ಮೆತ್ತು, 
ಬಟ್ಟಿ ಇದೆ. ಅದೀ ನನಗೆ ಸಕ್‌ ಎಂದು 
ಗೌ” ತಮಪಣಟೊ ಲೆ ಎಂಬ ಛಾಯಾ 
ಚಿತ್ರಕಾರ ಹೇಳಿದ... ಮುಂಬಯಿಯ 
ಮಹಾತ್ಮಾಗಾಂಧೀ ರಸ್ತೆಯಲ್ಲಿರುವ 
ಜಹಾಂಗೀೀರ ಆರ್ಟ್‌ ಗ್ಯಾಲರಿಯಲ್ಲಿ ಆತನಿಗೆ 
ನಮ್ಮ ಪರ್ಸ್‌ ಸಿಕ್ಕಿತ್ತು. ಆ ನಗರದ 
ಉಳಿದ ಕೆಲವರಂತೆ ಇನನು ಕೂಡಾ 
ಮರಳಿಸುವಾಗ ಅದರೊಳಗೆ ೩೫೦ ರೂ. 
ಗಳಿದ್ದದ್ದನ್ನು ಅನನು ನೋಡಿರಲಿಲ್ಲ. 
ಕೀವು ಸಾಕಷ್ಟು ಹಣ ಸಡೆದು ಕೂಡಾ 
ಸಂತೋಷದಿಂದ ಇರಲಿಕ್ಕಿಲ್ಲ ....ೂಬಡವರತಿ 
ಕೂಡಾ ಪ್ರಾಮಾಣಿಕರಾಗಿರಲು ಸಾಧ್ಯ....” 
ಎಂದು ಸಟೋಲೆ ಒತ್ತಿ ಹೇಳಿದ. 

ಶ್ರೀಮಂತಿಕೆ ಅಥನಾ ಸಾಮಾಜಿಕ ಸ್ಥಾನ 
ಮಾನಕ್ಕೂ ಮತ್ತು ಪ್ರಾಮಾಣಿಕತೆಗೂ 
ಯಾವ ಸಂಬಂಧವಿಲ್ಲ. ಮುಂಬಯಿಯ 
ಶ್ರೀಮಂತ ಬಡಾವಣೆಯಾದ ಮಲ್‌ಬಾಂ್‌ 
ಹಿಲ್ಸ್‌ ಹತ್ತಿರದ ಹ್ಯಾಂಗಿಂಗ್‌ ಗಾರ್ಡನ್‌ 
ತೆಲ್ಲಿ ಇಬ್ಬರು ಮಹಿಳೆಯರು- ಒಬ್ಬಾಕೆ 
ತಾಯಿ ಇನ್ನೊ ಬ್ಬಾಕೆ ಅಜ್ಜಿ ಒಬ್ಬ ಸಣ್ಣ 


ಪುಸ್ತಕ ಪ್ರಪಂಚ. ಆಗಸ್ಟ್‌, ೧೯೯೬ 


ಹುಡುಗನ ಜೊತೆಗೆ ತಿರುಗಾಡುತ್ತ ಹೊರ 
ಟಾಗ ಅವರಿಗೊಂದು ಪರ್ಸ್‌ ಸಿಕ್ಕಿತು. ದಾರಿ 
ಯಲ್ಲಿ ಸಮವಸ್ತ್ರ ಧರಿಸಿದ ಕೆಲವು ಪೊಲೀಸ್‌ 
ಪೇಡಿಗಳನ್ನು ನೋಡಿದರು. ಆನಂತರ ಒಬ್ಬ 
ಹರಿಯ ವೃದ್ಧ ಬಹುಶಃ ಆ ಹುಡುಗನ 
ಅಜ್ಜನಿರಬೇಕು-ನನ್ನನ್ನು ಭೇಟಯಾದರ್ಹಿ.: 
ಆ ಚಿಕ್ಕ ಬಾಲಕನಿಗೆ ಪ್ರಾಮಾಣಿಕತೆಯ: 
ಪಾಠವನ್ನು ಕಲಿಸಲು ಇದೊಂದು ಒಳೆ ಲಯ: 
ಅವಕಾಶವಿತ್ತು. ಆದರೆ ಅವರೆಲ್ಲರೂ ಒಂದು 
ಸಾರಿಗೆ ಬಸ್ಸನ್ನು ಏರಿ ಹೊರಟುಬಿಟ್ಟರು. 
ಮತ್ತೆ ಅವರಿಂದ ನಮಗೆ ಯಾವ ಕರೆಯೂ 
ಬರಲಿಲ್ಲ. 

ಮನಿಲಾದಲ್ಲಿ ಬೀಡಿ ಸಿಗರೇಟುಗಳನ್ನೂ 
ರಸ್ತೆಯಲ್ಲಿ ಮಾರುವವನೊಬ್ಬ ನಿಗೆ, 
ನಿನೊಯ್‌ ಅಕ್ಟಿನೊ (ಹ ತೈ ಗೀಡಾದ 
ವಿರೋಧ ಪಕ್ಷದ ನಾಯಳ)ನ ಮೂರ್ತಿಯ 
ಕಟ್ಟೆಯ ಹತ್ತಿರ ಒಂದು ಪರ್ಸ್‌ ಸಿಕ್ಕಿತು. 
ತಾನು ವ್ಯಾಪಾರ ಮಾಡುತ್ತಿ ದ್ದ ಆ ಓಿಣಿ 
ಯನ್ನು ಬಿಟ್ಟು ಹೊರಟ ಆ ವ್ಯಕ್ತಿ ಮುತ್ತೆ: 
ನಮ್ಮ ಕಣ್ಣಿ ಗೆ ಬೀಳಲಿಲ್ಲ. 

ಟಿಕೆ ನಿನ ಅಧ್ಯಕ್ಷರ ಕಛೇರಿಯಾದ: 
i. 1 ಅರಮನೆಯ ಹೊರಗಡೆ, 
ಖಾಕಿ ಪ್ಯಾಂಟ್‌ ಧರಿಸಿ ಪುಸ್ತಕದ ಚೀಲ 
ಹೊತ್ತು, ಹೊರಟಿದ್ದ ಇಬ್ಬರು ಶಾಲಾ 
ಮಕ್ಕಳಿಗೆ ಒಂದು ಪರ್ಸ್‌ ಸಿಕ್ಕಿತು. ಅವರು 
ಎಲ್ಲ ಕಡೆ ಕಣ್ಣು ಹಾಯಿಸಿದರು. ಅದರಲ್ಲಿ 
ಒಬ್ಬನು ಆ ಪರ್ಸನ್ನು ಎತ್ತಿಕೊಂಡು ತನ್ನ 
ಜೇಬಿಗೆ ಸೇರಿಸಿದನಲ್ಲದೆ, ಇಬ್ಬರೂ ಸದ್ದು 
ಮಾಡದೆ ಅಲ್ಲಿಂದ ಹೊರಟುಹೋದರು. 

ಏಸಿಯಾದ ಅನೇಕ ದೀಶಗಳಲ್ಲಿ ಪೊಲೀಸರ 
ಪ್ರಾಮಾಣಿಕತೆಯ ಬಗ್ಗೆ ಅಷ್ಟೊಂದಕಿ 
ಒಳ್ಳೆಯ ಅಭಿಪ್ರಾ ಯವಿಲ್ಲ. ಮುಂಬಯಿಯ 


ಣನೆಸ್ಬು ಪ್ರಾಮಾಣಿಕರು 1 


ಕೊಲಾಬಾ ಪೊಲೀಸ" ಠಾಣೆಯಲ್ಲಿ ಮತ್ತು, 
ಮನಿಲಾ ದ ಫಿಲಿಸೈನ್‌ ರಾಷ್ಟ್ರೀಯ 
ಪೊಲೀಸ" ಮುಖ್ಯಕಛೆ(ರಿಯಲ್ಲಿ 
ಒಂದೊಂದು ಪರ್ಸನ್ನು ಕೆಡವಿದೆವು. ಈ 
ಎರಡೂ ಸ್ಮಳಗಳಲ್ಲಿನ ಅಧಿಕಾರಿಗಳು ತಮ್ಮ 
ಕರ್ತವ್ಯ ನಿರ್ವಹಿಸಿದರು. ಮುಖ್ಯ ವ್ಯಕ್ತಿಗಳ 
ರಕ್ಷಣಾ ವಿಭಾಗದ ಭಲಿನಿನೊ ಅಧಿಕಾರಿ 


44 


ಕಳೆದ ಸರ್ಸ್‌ಗಳನ್ನು ಜನರು ಮರಳಿಸುತ್ತಾ 
ಕೆಂದು ಯಾರಾದರೂ ಆಶಿಸುತ್ತಾರೆ. ಅಲ್ಲಿ 
ನಡೆದದ್ದು ಕೂಡಾ ಇದೇ ಆಗಿದೆ. 
ಜಾಸ್ಮಿನ್‌ ಬಿನ್‌ ಅಬ್ದು ಲ್‌ ರಹೀದ" 
ಎಂಬ ೩೯ ವರ್ಷದ ದೂತನ ಪ್ರತಿ ತಿಂಗಳಿನ 


ಗಳಿಕೆ ಥ ೮೬೨ (೨೨೦೦೦ ರೂ.ಗಳು). 
ಸಿಂಗಪೂರ್‌" ಮುಖ್ಯ ಬೀದಿಯಲ್ಲಿನ ನಿ ಆನ್‌ 


ಸಟ ವ್ಯಾಪಾರ ಕೇಂದ್ರದ ಬದಿಯಿಂದ 
ಹೋಗುತ್ತಿದ್ದಾಗ ಡೊಕೆತ ಪರ್ಸಿನಲ್ಲಿ 
೭೦ ಸಿಂಗಪೂರ್‌ ಡಾಲರ" ಇದ್ದವು. ಅದನ್ನು 
ಅವನು ಬಳಸಬಹುದಾಗಿತ್ತು. ಆದರೆ ಅವನು 


ಹೊನೊಲಿಟೊಕೇಸ್‌ (೫೧), ಅದನ್ನೆ ತಿ, 


ಜೊಂಡು, ನೇರವಾಗಿ ನಡೆದು ಎದುರಿನ 
ಮೇಜಿನ ಮುಂದಿ ಕುಳಿತಿದ್ದ ಅಧಿಕಾರಿಯ 


ಕೈಗಿತ್ತ ನು. ಹೀಗೇಕೆ ನಿರ್ಧರಿಸಿದೆ. ಎಂದು 


ಕೇಳಿದಾಗ ಅವನು “ಅದು ನನ್ನ್ನ ಚಾರಿತ್ರ್ಯದ 
ವಿಷಯ. ಪ್ರತಿಯೊಬ್ಬನೂ ಈ ರೀತಿ ಸಿಕ್ಕ 
ಹಣದ ಪರ್ಸನ್ನು ಮರಳಿಸಲಿಕ್ಕಿಲ್ಲ. ನನಗೆ 
ಮಾತ್ರ ಅದು ಸುಲಭವಾಗಿತ್ತು” ಎಂದು 
ಭುಜ ಹಾರಿಸುತ್ತ ಹೇಳಿದೆ. 


| ಮುಖ್ಯ ನಗರಗಳು 
(೧.೫ ದಶಲಕ್ಷದಿಂದ ೭ ದಶಲಕ್ಷ ಜನಸಂಖ್ಯೆ) 


_ ನಗರ ಮರಳಿಸಿ ವಾರಳಿಸ 
ದವರ ಸಂಖೆ ದವರ ಸಂಖ್ಯೆ 
ಮಾನಾ 
ಸಿಂಗಪೂರ್‌ ೯ ೧ 
ಇಂಕೊನ್‌, 
EL ಣೆ ಗ 
ಟೈಪೆ ೫ ೫ 
ಬ್ಯ್ಯಾಂಕಾಕ" ೫ » 
ಹಾಂಗ್‌ ಕಾಂಗ್‌ ೩ ೭ 


i 

ಸಿಂಗಪೂರಿನಲ್ಲಿ ಚಿವಿಂಗವಕ್‌ ಮಾರುವು 

ದನ್ನು ನಿಷೇಧಿಸಲಾಗಿದೆ ಮೆತ್ತು ವಿಧ ಎಂಸಕ 

ಕೃತ್ಯಗಳಲ್ಲಿ ತೊಡಗುವ ಯುವಕರನ್ನು 

ಜಿತ್ತದಿಂದ ಹಳಿಸಲಾಗುತ್ತದೆ. ಹೀಗಿದ್ದಾಗ 
4 


ಮಾತ್ರ ಕೂಡಲೇ ಹತ್ತಿರದ ಮಾಹಿತಿ 
ಕೇಂದ್ರಕ್ಕೆ ಹೋಗಿ ಪರ್ಸನ್ನು ಕೊಟ್ಟನು. 
ಬೆಳೆದ ಒಬ್ಬ ತರುಣ ಮಗ ಹಾಗೂ ಮಗಳ 
ತಂದೆಯಾದ ರಹೀದ" “ದುಡ್ಡಿದ್ದರೆ ಒಳ್ಳೆ 
ಯದು. ಆದರೆ ಅದು ತಪ್ಪೆಂಬುದು ನನಗೆ 
ಗೊತ್ತಿತ್ತು. ಅದು ನನ್ನ ದಾಗಿರಲಿಲ್ಲವಲ್ಲ....” 
ಎಂದು ಹೇಳಿದನು. 

ತಂತ್ರ ಜ್ಞಾ ನದ ಉದ್ಯಮವೊಂದರಲ್ಲಿ 
ಲೆಕ್ಕದ ಅಧಿಕಾರಿಯಾಗಿದ್ದ ರೊನಿ ಲೀಗೆ 
ಹಣದ ಕೊರತೆ ಇರಲಿಲ್ಲ. ಆದರೆ ಇತರರಿಗೆ 
ಅದರ ಕೊರತೆ ಇರುತ್ತದೆಂದು ಅವನಿಗೆ 
ಗೊತ್ತು. ೩೨ ವರ್ಷದ ಬ ))ಹ್ಮಚಾರಿ ಲೀಗೆ 


ಇಂಥ ಒಂದು ಪರ್ಸ್‌, ಸಿಂಗಪೂರಿನ 
ಹಣಕಾಸು ಸಂಸ್ಥೆಯ ಹತ್ತಿರ ಸಿಕ್ಕಿತು. 


ತನ್ನ ಮಧಾಹ್ನದ ಊಟ ಮುಗಿಯುವ 
ವರಿಗೆ ತಜಿದು, ಆ ಹೊಟಿಲ್ಲಿನ ದೂರವಾಣಿ 
ಯನ್ನು ಬಳಸಿ ಶನಗೆ ಸಿಕ್ಕ ಪರ್ಸ್‌ ಬಗ್ಗೆ 
ದೂರು ನೀಡಿದನು. “ಸರ್ಸ್‌ ಕಳೆದುಕೊಂಡ 
ವೃಕ್ತಿಯ ಸ್ಥಿತಿಯಲ್ಲಿ ನನ್ನ ನ್ಸಿರಿಸಿಕೊಂಡೆ? 
ಎಂದು ಹೇಳಿದನು. 

ಹಾಂಗ್‌ ಕಾಂಗಿನಲ್ಲಿ ಮಾತ್ರ ಇಡೀ 
ಏಷಿಯಾಡಲ್ಲಿಯೇ ಮರಳಿಸಿದವರ ಸಂಖ್ಯ 


4೪ 


ಗಿಂತ ಅತಿ ಕಡಿಮೆಯದಾಗಿತ್ತು ; ಹತ್ತರಲ್ಲಿ 
ಮೂವರು ಮಾತ್ರ ಮರಳಿಸಿದ್ದರು. ಕ್ಯಾಲಿ 
ಫೋರ್ನಿಯಾದಲ್ಲಿ ಓದುತ್ತಿದ್ದು ಹಾಂಗ್‌ 
ಕಾಂಗಿನಲ್ಲಿದ್ದ ತನ್ನ ತಂದೆತಾಯಿಗಳನ್ನು 
ಕಾಣಲು ಬಂದಿದ್ದ, ೨೪ ವರ್ಷದ ಚಿವು 
ನಿಟ್‌ ಎಂಬ ಯುವಕ ಪರ್ಸ್‌ ಮರಳಿಸಿ 
ದವರಲ್ಲಿ ಒಬ್ಬನಾಗಿದ್ದ ನು. “ಇದು ನನ್ನ 
ಪರ್ಸ್‌ ಅಲ್ಲ. ನಾನು ಯಾವಾಗಲೂ ಸರಿ 
ಯಾದದ್ದ ನ್ನೇ ಮಾಡಬೇಕೆಂದು ನನ್ನ ಗುರೂ 
ಗಳು ಮತ್ತು ತಂದೆ ತಾಯಿಗಳು ಮೊದಲಿ 
ನಿಂದ ಹೇಳಿದ್ದು ಟು” ಎಂದು ಹೇಳಿದ, 
ಒಂದು ಕಛೇರಿಯಲ್ಲಿ ಕೆಲಸ ಮಾಡುತ್ತಿದ್ದ 
೨೦ ವರ್ಷದ ಚೀನೀ ಮಹಿಳೆ ಹಾಗೂ ೨೬ 
ವರ್ಷದ ಫಿಲಿಪಿನಾ ಕೆಲಸದಾಳು ಉಳಿದೆ 
ಎರಡು ಪರ್ಸ್‌ಗಳನ್ನು ಮರಳಿಸಿದ ವ್ಯಕ್ತಿ 
ಗಳಾಗಿದ್ದ ರು. 

ಬ್ರಿಟಿಷ್‌ ಕಾಲೊನಿಗೆ ಬಂದಿದ್ದ ಅವಿ 
ಸಾಲ ವ್ಯಾಡಂ" ದೃಷ್ಟಿಯಲ್ಲಿ ಹಾಂಗ್‌ 
ಕಾಂಗಿನಲ್ಲಿ ಅವಳು ಪ್ರತಿ ತಿಂಗಳು ಗಳಿಸು 
ತಿದ್ದ ಹೆಚ್‌ಕೆ ಫಿ ೩೭೫೦ (ರೂ.೧೭೨೦೦), 
ಅನಳು ತನ್ನ ಹುಟ್ಟೂರಲ್ಲಿ ಗಳಿಸ 
ಬಹುದಾದ ಹಣಕ್ಕಿಂತ ಹೆಚ್ಚಿ ನದಾಗಿತ್ತು. 
ಮಧ್ಯಾಹ್ನದ ಊಟಕ್ಕೆ ಹೋಗುವ ಮುನ್ನ 
ನಡೆಯುವ ಪ್ರಾರ್ಥನಾ ಸಭೆಗೆ ಬಹಳ 
ಅವಸರದಿಂದ ಹೊರಟಾಗ ಚೌಕದ ಹತ್ತಿರ 
ಅವಳಿಗೆ ಪರ್ಸ್‌ ಸಿಕ್ಕಿತು. ಬಹಳಷ್ಟು 
ಸಮಯದ ನಂತರ ಅದನ್ನು ಮರಳಿಸಲು 
ಅವಳೊಂದು ಬಸ್‌ ಹತ್ತಿದಳು. ಆ ಪರ್ಸಿ 
ನಲ್ಲಿ ಹೆಚ್‌ ಕೆ ಫಿ ೩೮೦ (ರೂ. ೧೮೦೦) 
ಅನಳ ಎರಡೂವರೆ ದಿನಗಳ ಗಳಿಕೆಗೆ ಸಮ 
ನಾಡಷ್ಟ್ರು- ಹ ವಿತ್ತು. “ನಾನು ಆ 
ಸಸ ೯ನಪ್ಲಡ್ಡ ಭಾನಚಿತ್ರ ಮತ್ತು 


ಪುಸ್ತಕ ಪ್ರಪೂಡಸೆಪ್ಲೆಂಬರ್‌, ೧೯೯೬ | 


ಸಮಾಚಾರ ಪತ್ರಿಕೆಯಲ್ಲಿ ಬಂದಿದ್ದ ಜಾಹಿ 
ರಾತಿನ ತುಂಡನ್ನು ಕಂಡೆ. “ಈ ಮಹಿಳೆಗೆ 
ಒಂದು ಮಗು ಇಡೆ. ಅವಳು ಕೆಲಸ ಹುಡುಕ 
ತ್ರಿದ್ದಾ ಳೆ. ಅವಳಿಗೆ ಹಣದ ಅವಶ್ಯಕತೆ ಇಡಿ* 
ಎಂದು ನನಗೆನಿಸಿತು. ನನ್ನ ಪಾಲಿಗೂ ಹಣ. 
ಅಷ್ಟೇ ಮುಖ್ಯವಾಗಿದೆ. ಆದರೆ, ಯಾವುದೂ 
ನನ್ನ ಹಣವಲ್ಲವೊ ಅದನ್ನು ನನ್ನ ಹತ್ತಿರ 
ವಿಟ್ಟುಕೊಳ್ಳುವ ಹಕ್ಳು ನನಗಿಲ್ಲವೆಂಬ ಪಾಠ 


ವನ್ನು ನನಗೆ ಕಲಿಸಿಕೊಡಲಾಗಿಡೆ* ಎಂಡ; 


ಅವಳು ವಿವರಿಸಿದಳು. 

ಇನ್ನೊಂದು ಅಶ್ಚರ್ಯದ ಸಂಗತಿಯೆಂದಕೆ 
ಹಾಂಗ್‌ಕಾಂಗ್‌ನಲ್ಲಿ ನೆಲದ ಮೇಲೆ ಬಿದ್ದಿದ್ದ 31 
ಪರ್ಸ್‌ಗಳನ್ನು ಕಂಡ ಬಹಳಷ್ಟು ಜನರ» ' 
ಉದ್ದೆ (ಶ ಪೂರ್ವಕವಾಗಿ ಮುಂಜಿ ನಡೆದೂ ' 
ಹೋದರು. ಇದಕೆ | ವ್ಯತಿರಿಕ್ತ ವಾಗಿ, ದಕ್ಷಿಣ 
ಕೋರಿಯಾದ ಎರಡನೇ ದೊಡ್ಡ ಬಂದರತಿ 
ಪಟ್ಟಣವಾದ ಇಂಕಾನಿನ ಹತ್ತಿ ರದಲ್ಲಿ 
ಜೂ ಪರ್ಸ್‌ಗಳನ್ನು ಕೂಡಲೇ ಮರಳಿಸಿ 
ಡೆ ರು. ೪೪ ವರ್ಷದ ಮುನ್‌ ತ್ಸಾಂಗ್‌ 
ಸಿಒಕ್‌ ಎಂಬ ಸರ್ಕಾರಿ ನೌಕರನಿಗೆ ಅಂಚಿ 
ಕಛೇರಿಯ ಆವರಣದಲ್ಲೊಂದು ಪರ್ಸ್‌ 
ಸಿಕ್ಕಿತು. ಅನನು ಕೂಡಲೇ ರಸ್ತೆಯ. 
ಇನ್ನೊಂದು ಬದಿಯಲ್ಲಿದ್ದ ತನ್ನ ಪರಿಚಯಡೆ 
ರಕ್ಷಕ ದಳದ ಅಧಿಕಾರಿಗೆ ಅದನ್ನು ಒಪ್ಪಿಸಿದೆ. 
ಬೌದ ಮತದ ವತನ “ನಾನು ನನ್ನ 
ಮಕ್ಕಳಿಗೆ ಪ್ರಾಮಾಣಿಕರಾಗಿರಲು ಹೇಳಿ 
ಕೊಡುತ್ತೀನೆ....ಸುಳ್ಳು ಜನರೆಂದರೆ ನನಗೆ 
ಬಲು ತಿರಸ್ಕಾರ... "ಎಂದು ಹೇಳಿದ. 


ಟೈಪೆ ಪಟ್ಟಣದ ಫಾರ್ಮೊಸಾ ಪ್ಲಾಸ್ಟಿಕ್‌ 
ಕಟ್ಟಡದ ಹತ್ತಿರದ ಬಸ್‌ ನಿಲ್ಲಾಣದಲ್ಲಿ 
ಒಬ್ಬ ಬಡಕಲು ವೃದ್ಧ ನಿಗೆ ನಮ್ಮ್ಮ ಒಂದೂ 


ಪರ್ಸಿ ಸಿಕ್ಕಿತು. ಒಂದೆರಡು ಸಲ ಅವನ 


ಹೆಷ್ಟು ಪ್ರಾಮಾಣಿಕರು? 


ಸುತ್ತ ಕಣ್ಣು ಹಾಯಿಸಿದೆ. ಆನಂತರ 
ಪರ್ಸನ್ನು ತನ್ನ ಜೇಬಿಗೆ ಸೇರಿಸಿಕೊಂಡು 
ಏರಿ ಹೋಗಿಬಿಟ್ಟನು. ಅವನಾಗಲಿ 
ಪರ್ಸ್‌ ಆಗಲಿ ಮತ್ತೆ ನನಗೆ 
ಸಿಗಲಿಲ್ಲ. ಆದರೆ ಅಲ್ಲಿಂದ ಅಷ್ಟೇನೂ 
ಕವಿರದ ಚಾಂಗ್‌ಗಂಗ್‌ ಆಸ್ಪತ್ರೆಯ 
ವರಣದಲ್ಲಿನ ದೂರವಾಣಿಯ ಹತ್ತಿರ 
ದ್ದ ಪರ್ಸ್‌ ಎಚ್‌. ಸಿ. ಚಿವು ಎಂಬ 
ತಿಹಿಳೆಯ ಕಣ್ಣಿ ಗೆ ಬಿತ್ತು. ತನ್ನ ಗೆಳತಿ 
ಗಾಗಿ ತುಂಬುತ್ತಿ ದ್ದ ಕಾಗದಗಳನ್ನು ಬದಿ 
ಗೊತ್ತಿ ಆ ಪರ್ಸನ್ನು ಆಸ್ಪತ್ರೆಯ ಸ್ವಾಗತ 
ಅಧಿಕಾರಿಗೆ ಕೊಟ್ಟು ಶನ್ನ ಕೆಲಸ ಮುಂದು 
ವರೆಸಿದಳು. ಬೌದ್ಧ ಮತದಲ್ಲಿ ಅಚಲ ನಂಬಿಕೆ 
ಯುಳ್ಳ ಹಾಗೂ ನಾಲ್ಕು ಬೆಳೆದ ಮಕ್ಕಳ 
ಯಾದ ಚಿವು ಇದು ಒಳ್ಳೆ ಹ 
ಕೆಲಸ ಮಾಡುವುದು ನನ್ನ ಕರ್ತವ್ಯ... 
ನಾನು ಮಾಡಿದ ಈ ಕೆಲಸ ಸರಿಯಾದದ್ದೆ 
ಎ ಎಂದು ಹೇಳಿದಳು. 

'ಬ್ಯಾಂಕಾಕಿನಲ್ಲಿರುವ ಥೈಲೆಂಡಿನ ಅತಿ 
ನೊಡ್ಡ ಹಣಕಾಸು ಸಂಸ್ಥೆಗಳಲ್ಲೊಂದಾಗಿ 
ರುವ ಕಿಯಾಟ್ದಾಕಿನ್‌ ಕಂಪೆನಿಯಲ್ಲಿ 
ಸಹಾಯಕ ವ್ಯವಸ್ಥಾಪಕ ನಿರ್ದೇಶಕ ನೊಬ್ಬ 
ನಿಗೆ, ಎರ್ನಾನ್‌ ಗ್ರ್ಯಾಂಡ್‌ ಹ್ಯಾಟ್‌ ಎಂಬ 
ಮಳಿಗೆಗಳ ಸಂಕೀರ್ಣದ ಆವರಣದಲ್ಲಿ, 
ಒಂದು ಪರ್ಸ್‌ ಸಿಕ್ಕಿತು. ಸಿನೀನಾಥ ತೇಜ 
ಗುಪ್ತಾ ತನ್ನ ಸಹಾಯಕನೊಬ್ಬನನ್ನು 
ಕರೆದು, ಆ ಪರ್ಸನಕ್ನಿ ಹತ್ತಿರದ ಉಪಹಾರ 
ಮೆಂದಿರದ ವ್ಯವಸ್ಥಾದಕನಿಗೆ ಕೊಡುವಂತೆ 
ಹೇಳಿದ. “ಆ ಪರ್ಸ್‌ ಬೇರೊಬ್ಬರದು ಮತ್ತು 
ಅದನ್ನು ಮರಳಿಸಬೇಕೆಂದು ನನಗೆ ಆಗ 
ಅಫಿಸಿತು” ಎಂದು ಹೇಳಿದಳು. 


an 


ಬ್ಯಾಂಕಾಕಿನ ಅಷ್ಟೊಂದು ಶ್ರೀಮಂತ 
ಪ್ರದೇಶವೆನಿಸದೆಂಥ ಪ್ಯಾಟಿಪಾಂಗ್‌ ರಸ್ತೆ 
ಮೇಲಿನ ನೈಟ್‌ಕ್ಲಬ್‌ ಹೊರಗೆ ಒಬ್ಬ 
ಟ್ರಕ್‌ ಚಾಲಕನಿಗೆ ನಮ್ಮ ಒಂದು ಪರ್ಸ್‌ 
ಸಿಕ್ಕಿತು. ಅವನು ಒಂದೆರಡು ಸಲ ಎರಡೂ 
ಬದಿಗೆ ಕಣ್ಣು ಹಾಯಿಸಿ, ಆ ಪರ್ಸನ್ನು 
ತನ್ನ ಜೇಬಿನಲ್ಲಿ ತುರುಕಿಕೊಂಡು ಟ ಸ್ರಿಕ್ಸಿನಲ್ಲಿ 
ಕುಳಿತು ಹೋಗಿಬಿಟ್ಟನು. 


ಸಣ್ಣ ಪಟ್ಟಣಗಳು 
(೮,೫೦,೦೦೦ಕ್ಕೂ ಕಡಿಮೆ ಜನಸಂಖ್ಯೆ) 
ಪಟ್ಟಿ ಇ ವತಿರಳಿಸಿ ಮರಳಿಸ 
ದವರ ಸಂಖ್ಯೆ ದವರ ಸಂಖ್ಯೆ 

ತಿರುವನಂತಪುರಂ ಲ ೨ 
(ಭಾರತ) 

ಕಾಯಕುರಾ ೭ ೩ 
(ಜಪಾನ) 

ಚಿಯಾಂಗ” ಮೈ ೬ ೪ 
(ಥೈ ಲ್ಯಾಂಡ್‌) 

ಕಜಾಂಗ್‌ ೫ » 
(ಮಲೇಶಿಯಾ) 

ತೈನಾನ್‌ ೫ ೫ 
(ಟೈವಾನ್‌) 

ಲಾಪು_-ಲಾಪುನಗರ ೪ ೬ 
(ಫಿಲಿಪೈನ್ಸ್‌) 


ಚಿತಿ ಹೆಚ್ಚು ಅಕ್ಷರಸ್ಮರಿರುನ ಹಾಗೂ 
ಸುಮಾರು ೨೦೦೦ ವರ್ಷಗಳಿಂದ ಬೇರೆ ಬೇಕೆ 
ಸಂಸ್ಕೃತಿಗಳ ಪ್ರಭಾವ ಕ್ಕೊ ಳಗಾದ 
ಪರಂಪರೆಯ ಕೇರಳಹ ರಾಜಧಾನಿಯಾಡ 
ಶಿರುವನಂತಪುಕನು” ಸ್ರಕಿಭಾವಂತ 


44 


ಹಾಗೂ ಪ್ರಾಮಾಣಿಕ ನಾಗರಿಕರ ಶಾಣ 
ವಿರಬೇಕೆಂದು ನಮ್ಮ ಎಣಿಕೆಯಾಗಿತ್ತು. 
ಆದರೆ. ನಮ್ಮ ಎಣಿಕೆ ತಪ್ಪಾಗಿರಲಿಲ್ಲ 
ವೆಂಬುದು ಸಿದ ವಾಯಿಶು ಕೂಡಾ. ಸದಾ 
ಚಟುವಟಿಕೆಯಲ್ಲಿರುವ ಈ ಪಟ್ಟಣದಲ್ಲಿ 
ಕೆಡವಿದ ಹತ್ತು ಸರ್ಸ್‌ಗಳಲ್ಲಿ ಎಂಟು ಮರಳಿ 
ಬಂಡವು. ಜಾರ್ಜ್‌ ಮ್ಯಾಥಿವ್‌ (೧೯) 
ತಿರುವನಂತಪುರದ ಒಂದು ಇಂಜಿನಿಯರಿಂಗ್‌ 
ಕಾಲೇಜಿನ ವಿದ್ಯಾರ್ಥಿ. ತನ್ನ ತಂದೆ ಪ್ರತಿ 
ತಿಂಗಳು ಕಳಿಸುವ ೨೦೦೦ ರೂಪಾಯಿಯಲ್ಲಿ 
ಅನನು ತನ್ನ ಜೀವನ ನಡೆಸುತ್ತಿ ದ್ದಾ ನೆ. 
ಯುವಕರ ನಿಲಯದ ಮೆಟ್ಟಲುಗಳ ಮೇಲೆ 
ಅವನಿಗೆ ಪರ್ಸ್‌ ಸಿಕ್ಕಿತು. ಆ ಹಣವನ್ನು 
ಇಟ್ಟುಕೊಳ್ಳು ವಂತೆ ಅನನ ಗೆಳೆಯರು 
ಒತ್ತಾಯಿಸಿದರು. ಅನನು ಒಪ್ಪಲಿಲ್ಲ 


“ನನಗೇನೋ ಆಶೆಯಾಯಿತೂ ಪು ಈ 
ತಿಂಗಳು ನನ್ನ ಚಿಕ್ಕು ಬರುವಲ್ಲಿ ತಡವಾಗಿ 


ನನಗೆ ಅಡಚಣೆಯಾಗಿದೆ.... ಆದಕೆ ಬೇಕೆ 
ಯಾರದೋ ಹಣ ನನಗೆ ಬೇಕಿಲ್ಲ....* 
ಎಂದು ಅವನು ಹೇಳಿದೆ. 


ಜಪಾನಿನ ಕಾಯಾಕುರಾದಲ್ಲಿನ ಯುದ್ಧ 
ದೇವತೆಯಾದ ಶಿಂಟೊ ಸ್ಮರಣಾರ್ಥ ನಿರ್ನಿಸ 
ಲಾದ, ಹೆಂಚಿಮನ್‌ ಪನಿತ್ರಸ್ಥಳದ 
ಮೆಟ್ಟ ಲುಗಳ ಹತ್ತಿರ ಬಿದ್ದಿ ದ್ದ ಒಂದು 
ಷಸ್‌? ಕ್ಕೊ ಕೊ ಸಕಾಜುಮೆ ಎಂಬ 
ಸೌಂದರ್ಯ ಪ್ರಸಾಧನ (ಸೌಂದರ್ಯ 
ತಜ್ಞೆ )ಗೆ ದೊರಕಿತು. ಅಂದವಾದ ರೇಷ್ಮೆ 
ಉಡುಪು ಧರಿಸಿದ್ದ ೪೯ ವರ್ಷದ ಈ ಮಹಿಳೆ 
ಸುಮಾರು ೩೬ ಮೆಟ ,ಲುಗಳನ್ನು ಲಗುಬಗೆ 
ಯಿಂದ ಏರುತ್ತಿದ್ದಂತೆ, ಆ ಪರ್ಸನ್ನು ಎತ್ತಿ 
ಹಿಡಿದು “ಯಾರಾದರೂ ಈ ಪರ್ಸನ್ನ್ನು 


ಕಳೆದುಕೋಡಿರುವಿರಾ?” ಎಂದು ಕೂಗುತ್ತ 
ಹೋದಳು. 


ಪುಸ್ತಕ ಪ್ರಪಂಡ- ಸೆಪ್ಟೆಂಬರ್‌, ೧೯೯೬ 


ಆ ಪರ್ಸಿನ ಒಡೆಯ ಮೇಲಿರಚೇಕೆಂದೆ: 
ಅವಳೇಕೆ ಊಹಿಸಿದಳು? “ಆ ಪರ್ಸ್‌ 
ಗಿತ್ತು, ಹೊರಗೆ ಮಳೆ ಬರುತ್ತಲಿತ್ತು.. 
ಬಹುಶಃ ಅದರ ಒಡೆಯ ಹತ್ತಿರದಲ್ಲಿ: 
ಬೇಕೆಂಡೆನಿಸಿತು. ಅಲ್ಲದೆ ನಾನು ಮೊದಲನೇ 
ಸಲ ಏರಿ ಹೋದಾಗ ಅಲ್ಲಿ ಏನೂ ಇರಲಿಲ್ಲ. ' 
ಆನಂತರ ಅದು ಅಲ್ಲಿ ಬಿದ್ದಿ ರಬೇಕೆನಿಸಿತು* 
ಎಂದು ಅವಳು ಹೇಳಿದಳು. $ 

ಥೈ ಲ್ಯಾಂಡಿನ ಚೆಯಾಂಗ್‌ ಮೈ ನಗರ. 
ಬಹಳ ಹುಲುಸಾಗಿರುವ ಸ್ಥಳ. ಆದ್ದ ರಿಂಡೆ 
ಇದನ್ನು “ಉತ್ತರದ ಗುಲಾಬಿ” ಎಂದೂ 
ಕರೆಯುತ್ತಾರೆ. ಈ ನಗರೆದ ಗಾಡ್‌ ಸುವನ್‌ 
ಕೇಪ್‌ ಮಾರಾಟ ಕೇಂದ್ರದ ಹತ್ತಿರ ಒಬ್ಬ 
ಸ್ಥೂಲ ದೇಹದ ಮಹಿಳೆ ತನ್ನ ಮಗ ಹಾಗೂ 
ಮಗಳ ಜೊತೆ ಓಡಾಡುತ್ತಿದ್ದಂತೆ, ಆಕೆಯ 
ಮಗನಿಗೆ ಸರ್ಸ್‌ ಕಾಣಿಸಿತು. ಆ ತಾಯಿತಿ 
ಅದನ್ನು ಎತ್ತಿ ತಿ ಕೊಂಡು ತನ್ನ ಬ್ಯಾಗಿ ' 
ಪ್ಯಾಂಟಿನ ಜೇಬಿಗಿಳಿಸಿದಳು. ಆನಂತರ ತನ್ನ 
ಎರಡು ಮಕ್ಕಳ ಕೆ ಹಿಡಿದುಕೊಂಡು ಆ 
ಮಾರಾಟ ಕೇಂದ್ರದ ಹೊರಗೆ ನಡೆದಳಲ್ಲದೈ, 
ನಿಲ್ದಾಣದಲ್ಲಿ ಬಂದ ಮೊದಲನೇ ಬಸ ನ್ನ್ನ ರಿ. 
ಮಾಯವಾಗಿಬಿಟ್ಟ ಳು. ಶಿ 

ತೈವಾನಿನ ಅ ಪುರಾತನ ಪಟ ಣಿ 
ಹಾಗೂ ಎರಡು ಕತಮಾನಗಳಿಂಓ 
ರಾಜಧಾನಿಯಾಗಿರುವ ತೈವಾಸಿ : 
ನಲ್ಲಿ, ನಾಲ್ಕು ಜನರ ಒಂದು ಕುಟುಂಬ | 
ಹುತಾತ್ಮರ ಸ್ಕಳವೊಂದಕ್ಕೆ ಬಂದಿತ್ತು. 
ತಮ್ಮು ಮೋಟಾರ್‌ ಸೈಕಲ್‌ ಏರಿ ಹೊರಡು 
ಕ್ರಿದ್ದಂತೆ ಅವರ ಒಂದು ಮಗುವಿಗೆ ನೆಲಜೆ : 
ಮೇಲೆ ಬಿದ್ದಿದ್ದ ಒಂದು ಪರ್ಸ್‌ ಕಾಣಿಸಿತ್ತು. 
ಕೂಡಲೇ ಕುಟುಂಬದ ಯಜಮಾನ 
ವಾಹನ ಹೊರಳಿಸಿವನು. ಒಂದು ಮಗ 


1 


| ವೆಸ್ಟ ಪ್ರಾಮಾಣಿಕರು? 


ಹನನಿಂದೆ ಹಾರಿ ಬಂದು ಆ ಪರ್ಸನ್ನು 
ತಿ ಕೊಂಡು ಮತ್ತೆ ವಾ ಹನವೆರಿದ 


ೂಡಲೇ, ಪಾಷನಡ. ಗತಿ ಜೋರಾಯಿತು. 
ಮಕ್ಕ ಳು 'ತಮ್ಮ ಹಿಂಡೆ ನೋಡುತ್ತಿ ದ್ದ ಂತ್ಕೆ 


ಜನಜಂಗುಳಿಯಲ್ಲಿ ಅವರು ಕರಗಿಹೋದರು. 

ಆರ್ಥಿಕವಾಗಿ ಬೆಳೆಯುತ್ತಿರುವ ಸೆಬು 
ದ್ವೀಪದ ಹತ್ತಿರದಲ್ಲಿರುವ (ಫಿಲಿಫೈ ನದ) 
'ಲಾಪು-ಲಾಪು ನಗರದಲ್ಲಿ ನಮಗೆ ಭೇಟ 
ಯಾದ ಮಹಿಳೆಗೆ ತನಗೆ ಸಿಕ್ಕ ಹಣದ 
ಅವಶ್ಯಕತೆಯಿತ್ತು. ೨೦ ವರ್ಷದ ಮೆರಿಲ್‌ 
ನೊವಾಲ್‌, ಗಾಯಿ ಸ್ಕಾಮೊ ಡಿಪಾರ್ಟ್‌- 
ಮೆಂಟ್‌ಸ್ಟೋರಿನಲ್ಲಿ ಮಾರಾಟಗಾರ್ತಿ 
ಯಾಗಿ ಕೆಲಸ ಮಾಡಿ, ದಿನಕ್ಕೆ ೮೩ ಸೆಸೊ 
(ರೂ. ೧೨೦) ಗಳನ್ನು ಗಳಿಸುತ್ತಾಳೆ. ಅನಳ 
ತಂದೆ ವಿನಾನುಗಾರ; ತಾಯಿ ಗೃಹಿಣಿ. 
೧೯೮೯ರಲ್ಲಿ ಒಬ್ಬ ತಮ್ಮ ಹಾಗೂ ೧೯೯೦ 
ಕಲ್ಲಿ ಒಬ್ಬ ತಂಗಿಯ ಸಾವಿನಿಂದಾಗಿ, ಆ 


ಕುಟುಂಬ ಔಷಧೋಪಚಾರ ಹಾಗೂ 
ಸಂಸ್ಥಾರಕ್ಕಾಗಿ ಮಾಡಿದ ಸಾಲನನ್ನು 


ಇನ್ನೂ ತೀರಿಸುತ್ತಲೇ ಇದೆ. 
ಹೀಗಿದ್ದಾಗಲೂ, ಆ ಯುವ ಮಹಿಳೆ 
ಸ್ವಲ್ಪವೂ ಸಂಕೋಚಪಡದೆ, ೪೪೦ ಸೆಸೊ 
ಗಳಿರುವ ಪರ್ಸನ್ನು ಅಂಗಡಿಯ ಮೇಲಿ ಚ 
ಚಾರಕನಿಗೆ ಒಪ್ಪಿಸಿದಳು. “ನನ್ನ ತಂದೆ 
ತಾಯಿಗಳಿಂದ ನಾನು ಕಲಿತ ಪಾಠ: 
ಯಾವುದು ನಿನ್ನ ದಲ್ಲವೊ, ಅದನ್ನು ನೀನು 
ಇಟ್ಟುಕೊಳ್ಳಬಾರದು... ನನಗೆ ಓಣಿಯಲ್ಲಿ 
೨೫ ಸೆಂಟುಗಳು ಸಿಕ್ಕರೂ ನಾನು ಅದನ್ನು 
ಎತ್ತಿಕೊಳ್ಳುವುದಿಲ್ಲ. ನನ್ನ ತಂದೆಗೆ ಈ 
ವಿಷಯ ತಿಳಿದರೆ ನನಗೆ ಬಯ್ಯ್ಯತ್ತಾ, ನೆಂಬ 
ಭಯ ನನಗಿದೆ. ಪ್ರಾಮಾಣಿಕತೆಯ ಬಗ್ಗೆ 


ಆತನು ಬಹಳ ಕಠಿಣವಾಗಿದ್ದಾ ಫೆ” ಎಂದ 
ಳಿದಳು. 


4೭ 


ನಮ್ಮ ಅನಿಸಿಕೆ :--ಏಸಿಯಾದಲ್ಲಿ ಒಗೆದೆ 
೧೪೦ ಪರ್ಸ್‌ಗಳೆಲ್ಲಿ ೮೦ನ್ನು (೫೭%) 
ಮರಳಿಸಲಾಗಿತ್ತು. ವೀ ಪ್ರಯೋಗ 
ವನ್ನು ರೀಡರ್ಸ್‌ ಡೆ ಜೆಸ್ಟ್‌ ಬಕಾ 
ನಲ್ಲಿ ನಡೆಸಿದಾಗ ಹೆಚ್ಚು ಕಡಿಮೆ ಇಡೀ 
ತೆರನಾದ ಫಲಿತಾಂಶ ಕಂಡು ಬಂತು. 
ಯುರೋಪಿನಲ್ಲಿ ಒಗೆಯಲಾದ ೨೦೦ ಪರ್ಸ್‌ 
ಗಳಲ್ಲಿ ೧೧೬ (೫೮%) ಮೆರಳಿ ಬಂದವು. 
ಅಮೆರಿಕೆಯ ಸಂಯುಕ್ತ ಸಂಸ್ಥಾನದಲ್ಲಿ 
ಮರಳಿಸಲಾದ ಪರ್ಸ್‌ಗಳ ಸಂಖ್ಯೆ ಸ್ವಲ್ಪ 
ಹೆಚ್ಚಾಗಿತ್ತು ೧೨೦ರಲ್ಲಿ ೮೦ (೬೭೧). 

ಮರಳಿಸಿದ ಹಣವನ್ನು ಅವರ 
ಪ್ರಾಮಾಣಿಕತೆಯ ಪ್ರತಿಫಲನೆಂದು ನೀಡಿ 
ದಾಗಲೂ ಅಮೆರಿಕೆಯ ಒಬ್ಬ ವ್ಯಕ್ತಿ ಆ 
ಹಣವನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ. 
ಯುರೋಪಿನಲ್ಲಿ ೪/೧ ಜನರು ಹಣ ತೆಗೆದು 
ಕೊಳ್ಳಲು ಒಪ್ಪಲಿಲ್ಲ. ಆಡರೆ ಏಸಿಯಾದಲ್ಲಿ 
೭39 ಜನರು (೮೦ರಲ್ಲಿ ೫೮ ಜನ) ಮರಳಿ 
ಸಿದ ಹಣವನ್ನು ಪ್ರತಿಫಲವಾಗಿ ತೆಗೆದು 
ಕೊಳ್ಳಲು ನಿರಾಕರಿಸಿ ಚಕಿತಗೊಳಿಸಿದರು. 

ಸೊಲ್‌ನ ಯೊನ್ಸೆ ವಿಶ್ವವಿದ್ಯಾಲಯ 
ದಲ್ಲಿ ಸಿರ್ಯಾ ಮಿ ಕ ಇಂಜಿನಿಯರಿಂಗ್‌ 
ವಿದ್ಯಾರ್ಥಿಯಾಗಿರುವ ೨೫ ವರ್ಷದ ಜುನ್‌ 
ಸುಂಗ್‌ “ನಾನೊಂದು ಸರಿಯಾದ ಕೆಲಸ 
ಮಾಡಿದ್ದಕ್ಕೆ ಪ್ರತಿಫಲವನ್ನು ತೆಗೆದುಕೊಳ್ಳ 
ಲಾರೆ” ಎಂದನು. ಹಣ ಸ್ಟೀಕರಿಸಿದವರಲ್ಲಿ 
ಕೂಡಾ ಅನೇಕರು ಆ ಹಣವನ್ನು ದಾನ 
ಅಥವಾ ಧರ್ಮ ಸಂಸ್ಥೆಗೆ ನೀಡುವುದಾಗಿ 
ಹೇಳಿದರು. 

ಏಶಿಯಾದಲ್ಲಿ ಕೆಲವು ರೋಚಕ 
ಫಲಿತಾಂಶಗಳು ಕಂಡು ಬಂದವು. ನಮಗೆ 
ದೊರೆತ ಪರ್ಸ್‌ ಮರಳಿಸಿದವರಲ್ಲಿ ೩/೨ 


ಕಿ 


ರಷ್ಟು ಜನರು ಗಂಡಸರಾಗಿದ್ದ ರು. ಅದಕ್ಕೆ 
ಕಾರಣ ಬಹುಶಃ ನಾವು ಒಗೆದ ಸಮಯ. 
ದಿನದ ಕೆಲಸದ ಸಮಯದಲ್ಲಿ (ಕ ಲವು ನಗರ 
ಗಳಲ್ಲಿ) ಮಹಿಳೆಯರು ಮನೆಬಿಟ್ಟು ಕೆಲಸಕೆ ೈ 
ಹೋಗುವುದಿಲ್ಲನೆಂಬ ಕಾರಣವೂ ಉಂಟು. 
ಅಲ್ಲದೆ ಒಂದು ಪರ್ಸ್‌ ಒಬ್ಬ ವ್ಯಕ್ತಿಯ 
ಕೈಗೆ ಸಿಕ್ಕಿತೆಂದರೆ ಅದನ್ನು ಪಡೆದ ವ್ಯಕ್ತಿ, 
ಗಂಡೋ ಅಥವಾ ಹೆಣ್ಣೋ ಎಂಬುದು 
ಮುಖ್ಯ ಅಂಶವಾಗಿರುವುದಿಲ್ಲ. ನಮ್ಮ 
ಅಧ್ಯಯನದ ಪ್ರಕಾರ, ತಮಗೆ ಸಿಕ್ಕ ಪರ್ಸ್‌ 
ಗಳನ್ನು ಮರಳಿಸಿದ ವ್ಯಕ್ತಿಗಳಲ್ಲಿ ೫೮% 
ಮಹಿಳೆಯರಿದ್ದ ಕೆ ಗಂಡಸರ ಸಂಖೈ ೫೬% 
ಇತ್ತು. 

ಅಂದರೆ ಏಶಿಯಾದ ಬೃಹತ್‌ ಮಹಾ 
ನಗರಗಳ ಜನರು, ಚಿಕ್ಕ ನಗರಗಳ ಜನರಿ 
ಗಿಂತ ಕಡಿನೆ ಪ್ರಾ ಮಾಣಿಕರಾ ಗಿದ್ದಾರೆಯೆ? 
ಹಾಗೇ ಅನಿಸಿತು. ಮಹಾ ನಗರಗಳಾದ 
ಸೋಲ್‌, ಮುಂಬಯಿ ಮತ್ತು ಮನಿಲಾ 
ದಲ್ಲಿ ಮರಳಿಸಿದವಕ (ಅತಿ ಕಡಿನೆ 
ಪ್ರಮಾಣದ) ಸರಾಸರಿ ೫೦% ಆಗಿತ್ತು. 
ಬಹಳ ಉತ್ತಮ ಗತಿಯಲ್ಲಿ ಮರಳಿಸಲಾಗಿ 
ದ್ಹು ದು ಸಿಂಗಪೂರ, ಇಂಕಾನ (ಕೊರಿಯಾ), 
ತಿರುವನಂತಪುರ ಮತ್ತು ಕಾಯಕುರಾ 
(ಜಪಾನ್‌) ದಂಥ (೧೮,೦೦೦ ದಿಂದ ೨.೮ 
ದಶಲಕ್ಷ ಜನಸಂಖ್ಯೆಯುಳ್ಳ ೈ) ಸಣ್ಣ ಹಾಗೂ 
ಮಧ್ಯಮ ಪಟ್ಟಣಗಳಲ್ಲಿ. 

ಏಶಿಯಾದ ಅನೇಕ ಬಡರಾಷ್ಟ್ರಗಳಲ್ಲಿನ 
ಜನರು, ಸುಧಾರಿಸಿದ ಜೀವನ ಮಟ ವಿರುವ 
ಜನರಷ್ಟೇ ಪ್ರಾಮಾಣಿಕರಾಗಿ ಕಂಡರು. 
ಜಪಾನ್‌, ಹಾಂಗ್‌ಕಾಂಗ್‌ ಮತ್ತು 
ಕೊರಿಯಾದಲ್ಲಿ ನುರಳಿಸಿದದರು ಸರಾಸರಿ 
೬೦% (೪೦ರಲ್ಲಿ ೨೪), ಭಾರತ ಮತ್ತು 


ಪುಸ್ತ ಕ ಪ್ರಪಂಚ--ಸೆಪ್ಟೆಂಬಂ, ೧೯೯೩. 


ನಿಲಿಫೈನ್ಸಿನಲ್ಲಿನ ಸರಾಸರಿ ೫೩ %| 
(೪೦ರಲ್ಲಿ ೨೧). | 

ಪರ್ಸ್‌ ಪರೀಕ್ಷೆಯನ್ನು ಈ ಮೊದಲೂ 
ಯುರೋಪ" ಮತ್ತು, ಅಮೆರಿಕಾದಲ್ಲೂ ' 
ನಡೆಸಲಾಯ್ತು. ಅಡರ ಕೆಲವು ಫಲಿತಾಂಶ ' 
ಗಳು ಹೀಗಿವೆ: } 


ದೊಡ ಮರಳಿಸಿ ವುರಳಿಸ 


ನಗರಗಳು ದವರೂ ದವರೂ 
ಸಿಯಾಟ್ಸ್‌ ೯ ೧ 
(ಯು. ಎಸ್‌.ಎ, ) 
ಲಂಡನ್‌ ೭ ೩ 
(ಇಂಗ್ಲೆಂಡ್‌) 
ಲಿಸ್ಪನ್‌ ೫ ೫ 
ಮುಖ್ಯ ನಗರಗಳು 
ಒಡೆನ್‌ ಕ ೧೦ ೦ 
(ಡೆನ್ಮಾರ್ಕ್‌) 
ಲಾಸವೆಗಾಸ್‌ ೫ ೫ 
(ಯು. ಎಸ್‌.ಎ.) 
ಲವ್‌ಸಾನೆ ೨ ಆ 
(ಸ್ವಿಟ್ಟೆರ್‌ಲ್ಯಾಂಡ್‌') 
ಸಣ್ಣ ಪಟ್ಟಣಗಳು 
ಲಾಹತಿ ಲ ೨ 
(ಫಿನ್‌ ಲ್ಯಾಂಡ್‌) 
ಕನಾ ರ್ಡ್‌ ಆ ೨ 
(ಯು.ಎಸ್‌.ಎ, 
ವನಿವತಾರ ೨ ೮ 
(ಜರ್ಮನಿ) 


"ನಾವೆಷ್ಟು ಪ್ರಾಮಾಣಿಕರು ? 


ಇನ್ನೂ ಕೆಲವು ಕೋಚಕ ಅಂಶಗಳು 


ಆಸ್ಪತ್ರೆಗಳಲ್ಲಿ "ಕಳೆದ? ಪ್ರತಿ ೫ ಪರ್ಸ್‌ 
ಗಳಲ್ಲಿ ಸ ಮರಳಿ ಎಂಜಿವ ಅದರಂತೆ 
ಬ್ಯಾಂಕು ಮತ್ತು ಅಂಚೆ ಕಛೇರಿಗಳಲ್ಲಿ 
(೧೩ರಲ್ಲಿ ೧೦) ಹಾಗೂ ಹೊ ಟಿಲ್ಲಾ 
(ಎಲ್ಲ ೪)ಗಳ ಆವರಣದಲ್ಲಿ ಕಳೆದ ಪರ್ಸ್‌ 
ಗಳನ್ನು ಮರಳಿಸಲಾಗಿತ್ತು. ಪೋಲಿಸ್‌ 
ಠಾಣೆ (೩ ಪರ್ಸ್‌ಗಳು)ಗಳ ಹತ್ತಿರ್ಯ 
ಚರ್ಚ್‌, ಮಂದಿರ, ಪನಿತ್ರಸ್ಮ್ಥಳ ಮತ್ತು 
ಮಸೀದಿಗಳ ಹತ್ತಿರ ಕಳೆದ ಪರ್ಸ್‌ಗಳೂ 
ಮರಳಿ ಬಂದಿದ್ದ ವು. ಇದಕ್ಕೆ ವ್ಯತಿರಿಕ್ಷವಾಗಿ 
ಪುರಭನನ ಮತ್ತು ಪುರಸಭೆಯ ಕಟ್ಟಡ 
ಗಳಲ್ಲಿ ಒಗೆದ ೧೨ ಪರ್ಸ್‌ಗಳಲ್ಲಿ ೬ ಮಾಯ 
ವಾಗಿದ್ದವು. ಅದರಂತೆ ಓಣಿಗಳಲ್ಲಿ ಜನ 
ಸೇರುವ ಪುತ್ತು ವಿಹಾರ ಸ್ಥಳಗಳಲ್ಲಿ ಬಿಡೆ 
ಲಾದ ೧೩ ಪರ್ಸ್‌ಗಳಲ್ಲಿ ೧೧ ಮರಳಿ ಬರ 
ಲಿಲ್ಲ 

ಗಲಭೆಗೆ ಹೆಸರಾದ ಸೋಲ್‌ನ ಯೊನ್ಸೈ 
ವಿಶ್ವವಿಡ್ಯಾಲಯದಲ್ಲಿ, ಉತ್ತಮ ಇಟ್ಟಿ A 
ಗಳಿಂದೆ ನಿರ್ಮಿಸಲಾದ ಟಿ ೈ ವಾನಿನ ಚಿಂಟು 
ಕುಂಗ್‌ ವಿಶ _ವಿದ್ಯಾಲಯಡಲ್ಲಿ ಮತ್ತು 
ಮುಂಬಯಿಯ ಸಂತ ಕನಿಯರ್‌ 
ಕಾಲೇಜಿನ ಸಭಾಭವನದಲ್ಲಿ ೧೨ ಪರ್ಸ್‌ 
ಗಳನ್ನು ಒಗೆದು ನೋಡಿದೆವು. ಈ ೧೨ ರಲ್ಲಿ 
ಆ ಪರ್ಸ್‌ಗಳನ್ನು ಹಣ ಹಾಗೂ ಒಳಗಿದ್ದ 
ಕಾಗದಗಳೊಂದಿಗೆ- ಸುರಕ್ಷಿತವಾಗಿ 
ಮರಳಿಸಲಾಯಿಶು. ಆದರೆ ಥ್ಸೈಲ್ಯಾ ಡಿಕ 
ಹಾರ್‌ವರ್ಡ್‌ಯೆಂದು ಪ್ರ ಸಿದ್ಧ ವಾಗಿರುವೆ 
ಚುಲಾಲೊಂಗ ಕಾರ್ನ್‌, ನಿಶ ವಿದ್ಯಾ 
ಲಯದ ಆವರೆಣದಿಂದ ಒಂದು ಪರ್ಸ್‌ 


ಕೂಡಾ ಮರಳಿ ಬರಲಿಲ್ಲ. ಅಲ್ಲಿ, ನಮ್ಮ 


ಎರಡೂ ನರ್ಸ್‌ಗಳು ಮಾಯವಾದವು. 


೩೯ 


ಅದರಲ್ಲಿ ಸಮವಸ್ತ್ರ ಹಾಗೂ ಪ್ರ ತಿಸ್ಕೆ ಯ 
ಸಂಕೇತವೆನ್ನ ಬಹುದಾದ ಥಳುಕಿನ ಉಡುಪು 
ಧರಿಸಿದ Wun ಒಂದು ಪರ್ಸನ್ನೆ ತ್ರಿ 
ಕೊಂಡಿದ್ದ ರು. 

ಯಾವುದೇ ಒಂದು ಪರ್ಸ್‌ ಮರಳಿಸಿ 
ದಾಗ, ಬಶಿಯಾದಲ್ಲೆಲ್ಲಾ ನಾವು ಸದೇ ಸದೇ 
ಕೇಳಿದೆ ಪ್ರತಿಕ್ರಿಯೆ; ಅದು ಸರಿಯಾಡ 
ಕೆಲಸ, ನನ್ಮು ಸ್ಸ ತಿಕ ಮಟ್ಟ ನಿರ್ಣಯಿಸು 
ವಲ್ಲಿ, ನಮ್ಮ ' ಕಟಿ ಮತ್ತು ಧರ್ಮ 
ಎಂಥ ಪಾತ್ರ ವಹಿಸುತ್ತದೆಂಬುದು ಈ 


"ಪರ್ಸ್‌ ಪರೀಕ್ಷೆ'ಯಿಂದೆ ಖಚಿತವಾಯಿತು. 


ಲಾಪು-ಲಾಪು ನಗರದ ಹೊರಗಿರುವ 
ಮ್ಯಾಕ್ಟನ್‌ ಅಂತರರಾಷ್ಟ್ರೀಯ ವಿಮಾನ 
ನಿಲ್ದಾಣದಲ್ಲಿನ ೪೨ ವರ್ಷದ ಹಿರಿಯ 
ಪೊಲೀಸ್‌ ಅಧಿಕಾರಿ ಫರ್ಡಿನ್ಯಾಂಡ್‌ ಕೆಹಿ 
ಲೊಗ್‌ ಅನೇಕ ಜನರ ಅಭಿಪ್ರಾಯವನ್ನೇ 
ಈ ರೀತಿ ಅರುಹಿದ: ನನ್ನ ದಲ್ಲದ್ದನ್ನು 
ನಾನು ತೆಗೆದುಕೊಳ ಬಾರದೆಂದು ನನ್ನ್ನ 
ತಂದೆತಾಯಿಗಳು ಕಲಿಸಿದ್ದಾ ಕೆ. ನಾನು 
ಕೂಡಾ ಇದೇ ಮೌ ಲೃಗಳನ್ನು ನ್ನ 
ಮಕ್ಕಳಿಗೆ ಕಲಿಸಲು ಪ ಯತ್ತಿ ಸಿದ್ದ (ನೆ. * 

ಪರ್ಸ್‌ ಮರಳಿಸಿದ ಜನರಲ್ಲಿ ಅನೇಕರ 
ಭಗವಂಶನಲ್ಲಿರುವ ತಮ್ಮ ನಂಬಿಕೆಯನ್ನು 
ಪ್ರತಿಪಾದಿಸಿದರು. ಮಲೇಶಿಯಾದ ಕಾಜಿಂಗ್‌ 
ನಲ್ಲಿನ ಮಾರುಕಟ್ಟೆಯಲ್ಲಿ ತನ್ನ ಗಂಡನ 
ಜೊತೆ ಹಣ್ಣು ಗಳ ವ್ಯಾಪಾರಮಾಡುನೆ 
೨೦ ವರ್ಷದ ರುಲ್‌ ಹಿಜಾ ಬಿಂಕಿ 
ಸಹರೆ “ನಾನೊಬ್ಬ ಮುಸಲ್ಮಾನಳಾಗಿದ್ದೆ 
ರಿಂದ ಪ್ರಲೋಭನೆಯ ಬಗ್ಗೆ ತಿಳಿದಿದ್ದು, 
ಅದನ್ನು ಹೇಗೆ ಪರಿಹರಿಸಬೇಕು ಎಂಬುದೂ 
ನನಗೆ ಗೊತ್ತಿದೆ” ಎಂದಳು. ತಿರುವನಂತಪುರ 
ದಲ್ಲಿರಿವ ೬೨ ವರ್ಷದ ನಿವೃತ್ತ ಕೃಷಿ 


ಅಧಿಕಾರಿ ಮೈಕೆಲ್‌ರಂಥ ಅನೇಕ ಜನರು 
ತಮ್ಮ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ 


ಸಹಾಯ ಕೋರಿದರು. ಆ ನಗರದ 
ಅತಿ ಭವ್ಯ ಹಾಗೂ ಐತಿಕಾಸಿಕ ಕಟ್ಟಡ 
ವಾದ ಸಂತ ಜೊಸೆಫ್‌ ಕೆಥೆಡ್ರಲ್ಲಿನ ಪಾದ್ರಿ 
“ಅವನು ನನ್ನಲ್ಲಿಗೆ ಬಂದು "ಪೂಜ್ಯ ತಂದೆ, 
ದಯವಿಟ್ಟು ಇದರ ಒಡೆಯನನ್ನು ಕಂಡು 
ಹಿಡಿಯಿರಿ' ಎಂದನು. _ಎಂದತಿ ಹೇಳಿದ. 
ಇನ್ನು ಪರ್ಸ್‌ಗಳನ್ನು ತಮ್ಮ ಹತ್ತಿರ 
ಉಳಿಸಿಕೊಂಡ ಅಲ್ಪ ಸಂಖ್ಯಾತರಲ್ಲಿ ಪ್ರತಿ 
ಯೊಬ್ಬ ನಿಗೆ ಆತ್ಮಸಾಕ್ಟಿಯುಂಟೆಂಬುದು 
ನಮ್ಮ ಅರಿವಿಗೆ ಬಂತು. ಹೆಚು, ಕಡಿಮೆ 
ಇವರೆಲ್ಲರೂ ಪರ್ಸನ್ನೆತ್ತಿಕೊಳ್ಳುವಾಗ 
ಮುಚ್ಚುಮರೆ ಮತ್ತು ತಬ್ಪಿತಸ್ಮಭಾವ 
ಅವರ ದೃಷ್ಟಿಯಲ್ಲಿದ್ದು ದೇ ಅದರ ಚಿಹೆ 
ಗಿ ಎ ತ್ಮೆ 
ಯಾಗಿತ್ತು. ತಾವು ಮಾಡುತ್ತಿಕುವುದು 
ತಪ್ಪೆಂಬುದು ಅವರಿಗೆ ತಿಳಿದಿತ್ತು. 


ಪುಸ್ತ ಕ ಪ್ರಪಂಚ--ಸೆಪ್ಟ್ರೆಂಬರ್‌, ೧೯೯& : 


ಜಪಾನಿನ ಕಾಮಕುರಾದಲ್ಲಿನ ಹಸೆ 
ಮೊಂದಿರೆದಲ್ಲಿ, ಮಹಿಳೆಯರು ಮೃತರೆ' 
ಸದ್ಗತಿ ಹಾಗೂ ಹುಟ್ಟಲಿರುವ ಮಗುವಿನ 
ಆರೋಗ್ಯಕ್ಕಾಗಿ ಪ್ರಾರ್ಥಿಸಲು ಹೋಗು | 
ತ್ತಾರೆ. ಪ್ರಾರ್ಥನಾ ಚಕ್ರದ ಹಿಂದಿ ಬಿದ್ದಿದ್ದ | 
ನಮ್ಮ ಒಂದು ಪರ್ನ್‌ ಈಕೊ ಕುನಿಯೋಸಿಗೆ | 
ಸಿಕ್ಕಿತು. ಆ ಪರ್ಸನ್ನೆ ಕೆ ಅಸ್ಟು ಅವಸರ ' 
ದೀದ ಮರಳಿಸಿಡೆಯೆಂದು ಕೇಳಿದಾಗ ಆಕೆ ' 
*ಕಾಗೆ ಮಾಡಬೇಕೆಂದು ನಾನು ಚಿಕ್ಕವಳಿ ' 
ದ್ಹಾಗಿನಿಂದಲೂ ಕಲಿಸಿದ್ದಾ ರೆ. ಬಹಳಷ್ಟು 
ಜಪಾನಿಯರು ಹೀಗೆಯೇ ಮಾಡುತ್ತಾ | 
ಕಿಂದು ನನಗೆನಿಸುತ್ತದೆ” ಎಂದಳು. | 

ಅವಳು ಹೇಳಿದ್ದು ಸರಿಯೆಂದೇ ನಮ್ಮ | 
ಅನುಭವಕ್ಕೆ ಬಂತು. ಅನೇಕ ಜಪಾನೀಯ 
ರಷ್ಟೇ ಅಲ್ಲ, ಇತರ ಅನೇಕ ಜನರ ಬಗ್ಗೆ, 
ಕೂಡಾ ಇದೇ ಅನುಭವ ಬಂದಿದೆ. 


ಅನಕ್ಷರಸ್ಥರು ಯಾವ ರಜಕೀಯ ಪಕ್ಷಕ್ಕೂ ಸೇರಿದವರಲ್ಲ; 
ಅವರಿಗೆ ಮೊದಲು ಅಕ್ಷರ ಕಲಿಸಬೇಕು. 


—ಲೆಫಿನ್‌ 


CS 


ಇರಾ ಇತತ 


.ಎಸ್ಪ ಶ್ರ ಶೃಕ್ಕೂ ಹೆಚ್ಚು 


ಕ 


ಡಾ! ಕೆ. ಕೃಷ್ಣಮೂರ್ತಿ--ನಾ ಕಂಡಂತೆ 


ಡಾ|| ಕೆ. ಲೀಲಾಪ್ರ ಕಾಶ್‌ 
ಸಂಖ್ಯೆ ೬, ಜೆ.ಟಿ,ಕೆ ಬಡಾವಣೆ 
ಮೈಸೂರು -೫೭೦ co೯ 


ಸಂಸ್ಕೃತ ಕನ್ನಡ ಸಾಹಿತ್ಯ ದಿಗ್ಗಜ, ಆಸೀವು ಸೌಂದರ್ಯಾರಾಧಕ, ಕಲಾತಪಸ್ವಿ 
ಡಾ|| ಕೆ. ಕೃಷ್ಣಮೂರ್ತಿಯವರು (ಜನನ 40-೭-34) ದಿನಾಂಕ ೧೮-೭-೯೭ 
ರಂಡು ನಮ್ಮನ್ನು ಅಗಲಿದರು. ಅನರ ವಠಿಗಳು ವರಿತ್ತು ಶಿಸೈ ಅನರನ್ನು ಹತ್ತಿರ 


ದಿಂದ ಹೀಗೆ ಕಂಡಿದ್ದಾರೆ. 


'ಮೌಂನ್ನಡ ಕೃಶಕಾಯದ ಹುಡುಗ 
"ನೊಬ್ಬ ದಾರಿದೀಪದಡಿ ರಾತ್ರಿಯವರೆಗೆ 


ಓದುತ್ತಾ ಜಗತಿಗೆ ದಾರಿದೀಪವಾಗುವು 
'ಫೆದು ಅಂದು ಅರಿತಿ ದ್ಹವರಾ ರು? 


“ಉತ್ತಮೋ ಆತ್ಮನಃ ಖ್ಯಾತಃ ಎಂಬಂತೆ 
ತನ್ನ ಅಗಾಧ ಪರಿಶ್ರಮದಿಂದ ಮೇರುಶೃಂಗ 
'ವಸ್ತೆ (ರಿದ ಮಹಾ ದಾರ್ಶನಿಕ, ಕವಿ 
ಹರರ ಳೆ. ಕೃ ಪ ಮೂರ್ತಿಯವರು 
ಇಂದು ನಮ್ಮೊಂದಿಗಿಲ್ಲ: ಆದರೆ ಅವರ 
ಹೆಬ್ಬೊತ್ತಿ ಗೆಗಳು 
'ಮುನೂ ್ಲಿರಕ್ಸೂ ದಾಟಿದ ಅವರ ಸಂಶೋಧ 
ನಾತ್ಮಕ ಲೇಖನಗಳು ಇಂದು ನಮ್ಮ ನ್ನ್ನು 
ಕಾವ್ಯಲೋಕದ ಚರಮಸೀಮೆಯನ್ನು, 
ತಲುಪಿಸಲು ಅಮರ ಸ್ಥಾ ಯಿಯಾಗಿ 


ಉಳಿದಿವೆ. 
ವಿದಾ ಂಸ ಕೃಷ್ಣ ಮೂರ್ತಿ ಸಂಸ್ಕೃತ, 


ಕನ್ನಡ, ಆಂಗ್ಲ ಸಾರಸ ತಲೋಕದೆ 


ಮಹನೀಯರಿಗೆಲ್ಲ” ಚಿರಪರಿಚಿತರು. ಅಕಿ 
ದುಃಸಾಧ್ಯ ದ ಮಾರ್ಗವಾದ ಸಾ ಧ್ಯಾಯ 


"ನದ ನೂರಡಿ ಉಪಕ್ರವಿಸಿ ಗುರುಗಳಿಗೆ 


ಗುರುಗಳಾಗಿ ಕಾವೃನಿನಾಮಾಂಸೆಯಲ್ಲಿ 
ಬರುವ ಕಗ್ಗಂಟುಗಳನ್ನು ಬಿಡಿಸುವುದರಲ್ಲಿ 


ನೆರವಾದವರು. ಶಾರದಾಸೇವೆಯೆ ಅವರ 
ಉಪಾಸನೆ. ಚಿಂತನೆ, ಮಂಥನಗಳೇ ಅವರೆ 
ಊಟ-_ಉಪಾಹಾರ. ಇಂತಹ ಧೀಮಂತ 
ಪುರುಷನ ಹೆಮ್ಮೆಯ ಪುತ್ರಿಯಾಗಿ ಪಂಡಿತ 


ಪ್ರಪಂಚಕ್ಕೆ ಅಸರಿಚಿತವಾದ ಅವರ 
ಇನ್ನೊಂದು ಮುಖವನ್ನು ತೋರಬಯಸತ 
ತ್ತೇನೆ. 

ಅದೇಕೋ ನಾನರಿಯೇ ಬಾಲ್ಯದಿಂದಲೇ 
ನಾನು ತಂದೆಯವರ ಆರಾಧಕಳಾಗಿದ್ದೆ. 
ಅವರನ್ನು ಕಂಡುಹೋಗಲು ಬರುತ್ತಿ, ದ್ದ 
ಅಸಂಖ್ಯಾತ ಮಹನೀಯರನ್ನು ಕಂಡಾಗ 
ಇವರು ಇಷ್ಟು ದೊಡ್ಡ ವರೇ ಎಂದು ಮನ 
ಭುಲಕಿತವಾಗುತಿ ತು' ತು. ನನಗೆ ಸುಮಾರು 
ಐದಾರು ವರ್ಷಗಳಿರಬಹುದು ಬೆಳಿಗ್ಗೆ 
೫- ೩೦ಕ್ಕೆ ಬೇಂದ್ರೈಯವರು ಮನೆಗೆ ಬಂದಕಿ 
“ನೋಡು (ಕೃ ಸ್ಲ ಮೂರ್ತಿ ಮೇುಂಜಾನೆಳನ 
ಬಂದು ನಿಮಗೆ” ತ್ರಾಸ ಕೊಡಿ ಕತ್ತ್ವೀನಿ 
ಏನ್‌ ಮಾಡ್ಲಿ ೨! ನಾ ಯಾರ ಮುಂದ 


೪೨ 


ಎನ್ನ ಒದರಿದ್ರೂ ನಿಮ್ಮ ಗೆ ನನ್ನ ವಿಚಾರೆ 
ಅರ್ಥಮಾಡ್ಕೊಳ್ಳದಿಲ್ಲಿ. ಈ ಹುಚ್ಚ 
ಮಂದೀಃ' ಎಂದು ಪೀಠಿಕೆ ಶುರುಮಾಡಿದ 
ಬೇಂದ್ರೆ ಮನೆ ಬಿಟ್ಟು ಹೊರಟಾಗ ೯-೩೦ 
ದಾಟಿತ್ತು. ಅವರು ಬಂದರೆ ನಮಗೆಲ್ಲಾ 
ಬಲು ಹಿಗ್ಗು ಅವರ ಕಂಚಿನಕಂಠ ಆಪ್ಯಾಯ 
ಮಾನವಾಗಿರುತ್ತಿತ್ತು. ಆದರೆ ನಮ್ಮ ಅಜ್ಜಿ 
ಯವರು “ಕಿಟ್ಟಣ್ಣ ಯೂನಿವರ್ಸಿಓಗೆ 
ಹೋದ ಹಾಗೆ! ಬೇಂದ್ರೆ ಭಾಷಣ ಶುರು 
ಮಾಡಿದ ಮೇಲೆ” ಎಂದು ಕೊರಗು 
ತ್ತಿದ್ದರು. ನಮ್ಮ ತಂದೆಯವರಿಗೆ 
ವಿದಾ ಎಂಸರೊಂದಿಗೆ ಗಂಟಿಗಟ್ಟಲೆ ಚರ್ಚಿಸು 
ವಾಗ್ಯ ಓದುವಾಗ, ಬರೆಯುವಾಗ ಮಾತ್ರ 
ಅವರ ಅನಾರೋಗ್ಯ ಪರಕಾಯ ಪ್ರವೇಶ 
ಮಾಡುತ್ತಿತ್ತು. ಗುಳಿಗೆ ಕೊಡುವುದು, 
ಕಾಫಿಕೊಡುವುದು, ನಶ್ಯದಡಬ್ಬಿ ಶಂದು 
ಕೊಡುವುದು, ವಾಕಿಂಗ'ಸ್ಟಿ೯೯ ಕೊಡು 
ವುದು, ಈ ಸಣ್ಣ ಪುಟ್ಟ ಕೆಲಸಗಳನ್ನು 
ಮಾಡಿ ಅವರು ಚೀಸ್‌ ಎಂದರೆ ಏನೋ 
ಜೀವನದಲ್ಲಿ ಸಾಧಿಸಿದ ಹಾಗೆ ಎಂದು ತಿಳಿದ 
ನಾವು ಅಕ್ಕತಂಗಿಯರು ಅದನ್ನು ಕೊಡಲು 
ಸೈಪೋಟ ಮಾಡುತ್ತಿದ್ದೆ ವೆಂದಕೆ. ಯಾರಿ 
ಗಾದರೂ ಆಶ್ಚರ್ಯವಾದೀತು. 

ಅವರು ವಿಶ ವಿದ್ಯಾಲಯದಿಂದ ಬರುವ 
ವಿಷಯ ಗೊತ್ತಾ ದೊಡನೆ ಇಲಿ ಬಿಲ 
ಸೇರುವ ಕಾಗೆ ರೂಮನ್ನ ಸೇರುತ್ತಿ ದವು. 
ಏನಾದರೂ ನಮ್ಮ ಕೈಲಿ ಕಥೆ ಪುಸ್ತಕ 
ವನ್ನೊ , ರೇಡಿಯೋ ಹಾಕಿದ್ದೊ ಗೊತ್ತಾ 
ವರೆ ಅವರ ಕೆಂಡಾಮಂಡಲ ಕೋಪಕ್ಕೆ ಗುರಿ 
ಯಾಗಬೇಕಾಗುತ್ತಿತ್ತು. ನಮ್ಮ ತಾಯಿ 
ಯವರಾದರೋ ಸಹನೆಯ ಸಾಕಾರ 
ಮೂರ್ತಿ, ತಂಡೆಯನರು ಎಷ್ಟೇ ರೇಗಲಿ, 


ಪುಸ್ತಕ ಪ್ರಪಂಚ. ಸೆಪ್ಟೆಂಬಂಗ, ೧೯೯೩ ' 


ಎಷ್ಟು ಮುತುವರ್ಜಿ ವಹಿಸಿ ಮಾಡಿದ 
ಊಟ- ತಿಂಡಿಯನ್ನು ನೂಕಲಿ ಎಂದೂ 
ಜೇಸರಿಸಿಕೊಂಡು ಎರಡು ಮಾತನಾಡಿಡವ 
ರಲ್ಲ. ಎಲ್ಲಿಯವರೆಗೆ ಅವರು ತಂದೆಯವೆರೆ 
ಬಗ್ಗೆ ಸೇವೆ ಮಾಡುತ್ತಿದ್ದಕೆಂದಕೆ ಕಾಲಿನ 
ಚಪ್ಪಲಿಯನ್ನು ತೊಟ್ಟು ಬಸ್‌ಸ್ಟ್ರಾವಿನಲ್ಲಿ 
ಬಸ್‌" ಬರುವವರೆಗೆ ಕಾದಿದ್ದು ಬಸ್‌ 
ಹತ್ತಿಸಿ ಬರುತ್ತಿದ್ದರು. 

ಅನೇಕವೇಳೆ ತಂದೆಯವರು ನಾಲ್ಕಕ್ಕೆ 
ಬರಬೇಕಾವವರು ಐದುವರೆಯಾದರೂ ಬರೆ 
ದಿದ್ದರೆ ನಮ್ಮ ತಾಯಿಯವರು ಹೇಳು 
ತಿದ್ದುದು ಉಂಟು ಒಂದು ಲೈಬ್ರರಿಯಲ್ಲಿ 
ಯಾವುದೋ ಪುಸ್ತಕ ಹಿಡಿದು ಕುಳಿತಿರೆ 
ಬೇಕು. ಇಲ್ಲವೇ ಯೋಚನೆಮಾಡುತ್ತಾ 
ಯಾವುಜೋ ಸ್ಟಾಪ್‌ನಲ್ಲಿ ಬಸ್ಸಿನಿಂಡ 
ಇಳಿದು ನಡೆದು ಬರತ್ತಿರಜೀಕು, ಬಂದೆ 
ಮೇಲೆ ವಿಚಾರಿಸಿದರೆ. ಎರಡರಲ್ಲಿ ಒಂದ 
ಸರಿಯಾಗಿರುತ್ತಿಶ್ತು. 

ನಮ್ಮ ಮನೆಗೆ ಬಂದು ಹೋಗದ ಅತಿಥಿ 
ಗಳಿರಲಿಲ್ಲನೆಂದರೆ ತಪ್ಪಾಗಲಾರದು. ಒಂದು 
ದಿನ ಕಣವಿಯವರು. ಆಂಗ ವಿಷಯಡೆ 
ಮಾಹಿತಿ ತಿಳಿಯಲು ಬಂದರೆ ಮಗಡೊನ್ಮೊ 
ಜವಳಿಯೆವರು ಕನ್ನ ಡ ವಿಷಯ ಚರ್ಚಿಸಲತಿ 
ಬರುತ್ತಿದ್ದರು. ಇನ್ನೊಮ್ಮೆ ಸತ ಶಾಸ್ತ್ರ 
ಪರಾಮರ್ಶಿಸಲು ದೊಡ್ಡ ಪ್ರೊಫೆಸರ್‌" ಬರು 
ತ್ತಿದ್ದರು, ಮತ್ತೊಮ್ಮೆ ಸಂಸ್ಕೃತ ವಿಸಯಡೆ 
ಬಗ್ಗೆ ಮಾತನಾಡಲು ಶ್ಯಾನುಭೋಗರೊ(, 
ಮಲ್ಲೆಜೀವಕೋ ಬರುತ್ತಿದ್ದರು. ಯಾರೇ 
ಬಂದರೂ ನವುಗೆಲಾ ಪರಮಾನಂದ. 
ನಕೆದಕೆ ಅವರಿಗೆಲ್ಲ ಕೊಡಲು ನಮ್ಮ 
ತಾಯಿಯವರು ವಿಧವಿಧವಾದ ಖಾದ್ಯ 
ತಯಾರಿಸುತ್ತಿದ್ದರು ಮತ್ತು ಆ ಅತಿಥಿಗಳ 


ಡಾ ಕೆ. ಕೃಷ್ನ ನೂೂರ್ತಿ ನಾ ಕಂಡಂಕೆ 


ಮುಖವನ್ನೊಮ್ಮೆ ನೋಡಿ ತಿಂಡಿ_ಕಾಫಿ 
: ನೀಡಿಬರುವ ಮೆಹರಟಾನಿ ಬೇಕೆ ಸಿಕ್ಕು 
ತ್ತಿತ್ತು. ಅನತ್ತೇನಾರೂ ತಂಜಿಯವರು 
"ಇವಳು ನನ್ನೆ ಮಗಳು ಲೀಲಾ” ಎಂದು 
' ಪರಿಚಯಿಸಿಬಿಟ್ಟರಂತು ಸ್ವರ್ಗಕ್ಕೆ ಮೂರೇ 
ಗೇಣು ಉಳಿಯುತ್ತಿ ತ್ತು. ಇಯು 
ಬಂದ ಅತಿಥಿಗಳಿಗೆ ಕರ್ಣ ರಸಾಯನ 
ಉಣಿಸುವಲ್ಲಿ ಸಫಲರಾದರೆ ತಾಯಿಯವರು 


ಜಿಹೆ ಗೆ ಸರಮುರಕಸಾಯನ ಉಣಿಸು 
ತ್ತಿದ್ದ ರು. 
ಆಕಾಶವಾಣಿಯಲ್ಲಿದ್ದ ಪ್ರತಿಯೊಬ್ಬರು 


ತಂದೆಯವರ ಚಿರಪರಿಟಿತಕೇ, ಅದರಲ್ಲಿ 
ವಿಶೇಷವಾಗಿ ವಾನುನರಾವ್‌, ಎನ್‌. ಕೆ 
ಯಾಮಿನಿಮೂರ್ತಿ, ಎಸ". ಕೃ ಸ್ಣ ಮೂರ್ತಿ 
ಇವರನ್ನು ಅವರ ಆಪ್ತ ವಲಯದಲ್ಲಿ ಸೇರಿಸ 
ತ್ಯಾ ೧೯೭೮ರ nd ೬ ಗಂಟಿಗೆ 
ಸ ತಃ ಆಕಾಶವಾಣಿಯ ಡೈಕಿಕ್ಟಂ್‌ ಮನೆಗೆ 
ಬಂದರು, “ಅಭಿನಂದನೆಗಳು* ಎಂದು ಹೇಳಿ 
ದರು. ತಂದೆಯವರು ಊರಲ್ಲಿಲ್ಲ; ನಾನು 
ಮತ್ತು ತಾಯಿಕಿಯವರು ಡಿಜ್ಮೂಡರಾಜಿವು. 
ಆಗ ನಾನು “ಯಾವುದೋ ಪ್ರಶಸ್ತಿ 
ಬಂದಿರಬೇಕಬ್ಲವೆ ಎಂದಾಗ “ಯಾವುದೋ 
ಪ್ರಶಸ್ತಿ ಅಲ್ಲಮ್ಮಾ ದೊಡ್ಡ ರಾಷ್ಟ್ರಪತಿ 
ಪ್ರಶಸ್ತಿಯೇ” ಬಂದಿದೆ ಎಂದು 
ಯಿಂದ ನುಡಿದಾಗ ನಾವು ಅನುಭವಿಸಿದೆ 
ಸಂಭ್ರಮ ಹೇಳತೀರದು. 

ನಾವು ಎಂಟುಜನ ಹೆಣ್ಣು ಮಕ್ಕಳ ನಂತರ 
ಒಬ್ಬನೆ ಒಬ್ಬ ತಮ್ಮು ಜನಿಸಿದ್ದ. ಆತನೂ 
ತಾಯಿಯ ಗುಣವನ್ನು ಕೂಪವನ್ನು 
ಎರಕಹೊಯ್ದು ಕೊಂಡಿದ್ದ. ೮ ವರ್ಷಕ್ಕೆ 
ಉಪನಯನವನ್ನು ತಂಜೆಯಪರು 
ಶಾಸ್ತ್ರೋಕ್ತ ವಾಗಿ ನೆರವೇರಿಸಿದ್ದರು. ಆ 


ಹೆಮ್ಮೆ 


೪ 


ಚಿಕ್ಕ ವಯಸ್ಸಿನಲ್ಲಿಯೇ ಮಂತ್ರಗಳನ್ನೆ ಲ್ಲ 
ಸ್ಫುಟವಾಗಿ ಹೇಳುತ್ತಿದ್ದ. ಅನನ ಮೇಲೆ 
ತಂದೆಯವರು ಬಹಳ ಆಸೆಯನ್ಸಿರಿಸಿಕೊಂಡಿ 
ದ್ದರು, ಅವನಿಗೆ ಸೈಕಲ್‌ ಹೇಳಿಕೊಡಲತಿ 
ತಾವೂ ಅವನೊಂದಿಗೆ ೫-೬ ಕೆ. ಮೀಟರ್‌ 
ಕ್ರಮಿಸುತ್ತಿ ದ್ದರು, ೧೯೭೩ ಮೇ ತಿಂಗಳಲ್ಲಿ 
ಈ ಸುಂದರ ಸಂಸಾರವನ್ನು ನುಚ್ಚು ನೂರೆತಿ 
ಮಾಡುವ ಘಟನೆ ನಡೆಯಿತು. ಕಾವೇರಿಯ 
ಸುಳಿಯಲ್ಲಿ ನನ್ನ ತಮ್ಮ ಹಾಗೂ ತಂಗಿ 
ಯರು ಜೀವರಿಗೆ ಪ್ರಿಯರಾದರು. “ಪುತ್ರ 
ಶೋಕಂ ನಿರಂತರಂ” ಎಂಬಂತೆ ಮೊದಲೇ 
ಕೃಶರಾದ ಅವರು ಇನ್ನೂ ಕುಗ್ಗಿ ಹೋದರು. 
ಇನ್ನಷ್ಟು ವ್ಯಗ್ರರಾದರು. ಮನೆಯಲ್ಲಿ ಆ 


ಮಕ ಗೈಳನ್ನುಜ್ಞಾ ಫಿಸುವ ಒಂದೂ ಭಾವಚಿತ್ರ 


ವಿರಕೂಡದೆಂದು ಆಗ್ರ ಹಮಾಡಿದರು. 
ಪೂಜೆ ಅಭಿಸೇಕಗಳನ್ನು ಸಂಪೂರ್ಣವಾಗಿ 
ತೊರೆದರು. ಮಲಗುವಾಗ, ನಿತ್ಯಕರ್ಮ 
ಗಳನ್ನು ತೀರಿಸುವಾಗ ಮಾತ್ರ ಅವರ 
ದರ್ಶನ ಮಾಡಬಹುದಾಗಿತ್ತು. ಇನ್ನೆಲ್ಲ 
ವೇಳೆಯನ್ನು ಗ್ರಂಥಾಲಯದಲ್ಲೇ ಕಳೆಯ 
ತೊಡಗಿದರು. 

ಆ ದುರ್ಮರಣದಿಂದಾಗಿ ನಾನು ಮನೆಗೆ 
ಕೊನೆಯವಳಾದೆ. ಅದುವರೆಗೆ ತಂದೆಯವ 
ಕೋದಿಗೆ ಮಾತನಾಡಲು ಅಂಜಿ ಸಾಯತಿ 
ತ್ತಿದ್ದ ನಾನು ಸ್ವಲ್ಪ ಸ್ವ ಲ್ಪವಾಗಿ ಮಾತ 
ನಾಡಲು ಕಲಿತೆ, ಘೋರ ವ್ಯಾಘ್ರ ರೂಪಡ 
ತಂದೆಯ ಹಿಂದೆ ಅತಿ ಭಾವುಕರಾದ 
ಪ್ರೀತಿಪಾತ್ರರಾದ ಮುನೋಕ್ಲೇಶದಲ್ಲಿ 
ತೊಳಲಾಡುವ ಮೂರ್ತಿಯನ್ನು ಕಂಡೆ. 
ಹೇಗಾದರೂ ಅವರಿಗೆ ಸಂತೋಷ ತರಬೇಕು 
ಮಗನಿಲ್ಲನೆಂಬ ಅವರ ಕೊರಗು ದೂರಾಗೆ 
ಬೇಕೆಂದು ಸಂಕಲ್ಪಮಾಡಿದೆ. ಹೀಗಾಗಿ 


೪೪ 
ನಾನು ಎಂ.ಎ, ಪಿಹೆಚ್‌.ಡಿ, ಪದವಿ 
ಗಳನ್ನು ಮಾಡಲು ಸಾಧ್ಯವಾಯಿತು. 


(ಡಾ|| ಕೆ. ಕೃಷ್ಣ ಮೂರ್ತಿ ಚಿನ್ನದ ಪದಕ 
ಪಡೆದ 4 ಅಭ್ಯರ್ಥಿ ನಾನು. ) ಚಿನ್ನದ ಅ 
ಪದಕಗಳನ್ನು, ರ್ಯಾಂಕ್‌ ಪಡೆಯಲು ಸಾಧ್ಯ 
ವಾಯಿತು. ನನ್ನಲ್ಲಿ ಯಾವತ್ತೂ ಹೇಳು 
` ವದಿತ್ತು, “ಲೀಲು ನೀನು ತುಂಬಾ ವಿಷಯ 
ದಲ್ಲಿ ಗಮನಹರಿಸ್ತಿಯಾ ಆದ್ದರಿಂದ ಒಂದು 
ವಿಷಯದಲ್ಲಿ ಕೇಂದ್ರಿ ಕರಿಸಲಾಗುತ್ತಿಲ್ಲ ಎಲ್ಲ 
ವನ್ನು ಬಿಡು ಒಂದನ್ನು ಹಿಡಿ! ನಾವ್ಯಾರೂ 
ಸಂಸ್ಕೃತವನ್ನು ತೆಗೆದುಕೊಳ ಲು ಅವರು 
ಎಂದೂ ಪ್ರೋತ್ಸಾಹಿಸಲಿಲ್ಲ. “ನಾ ಇಷ್ಟೆಲ್ಲ 
ಓದಿ ಕೆಲಸಕ್ಕ ಕಸ ಪಟ್ಟಿದ್ದೆ ಸಾಕು 
ನಿಮಗ್ಯಾರಿಗೂ ಈ ನೋವು ಜೀಡ? ಎನ್ನು 
ವರು. ಅವರಿಗರಿವಿಲ್ಲದಂತೆ ಬಿ.ಎ ಯಲ್ಲಿ 
ಮನಂ” ಸಂಸ್ಕೃತ ತೆಗೆದುಕೊಂಡೆ. ಅವರು 
ಸಂಪಾದಿಸಿದ ಪಠ್ಯ ಗ್ರಂಥಗಳನ್ನು ನಾ 
ಓದುವಂಶಾಯ್ತು. ಆಗೆಲ್ಲ ಅಂದುಕೊಂಡಿ 
ದ್ದು ಂಟು “ಮನೆಯಲ್ಲಿ ಕಂಡು ಬರುವ 
ಸಾಮಾನ್ಯರಲ್ಲಿ ಸಾಮಾನ್ಯನಾದ ಕೃಷ್ಣ 
ಮೂರ್ತಿಯೇ ಬೇಕೆ ವಿದ್ಹಾಂಸ ಕೃಷ್ಣ 
ಮೂರ್ತಿಯೇ ಬೇರೆ” ಎಂದು. 

ಡಾ| ಕೆ. ಕೆ. ಎ ನ್ನ್ನ ವ ವ್ಯಕ್ತಿ 


ಸ ಕ 
ಸಂ ತ ವಿದ ಎದ್ಲೋಕದ ಅವಿಸ್ಮರಣೀಯ 


ಪರಮಹಂಸರೆನ್ನುವ ಅರಿವಾದದ್ದು ಸಂಸ್ಕೃತ 
ಎಂ.ಎ ಓದುವಾಗ. ನಾನು ಎಂ.ಎ ಪರೀಕ್ಷೆ 
ಕಟ್ಟಿದಾಗ ತುಂಬುಗರ್ಭಿಣಿ, ಹಾಗಾಗಿ 
ಪ್ರಶಾಂತಿನಿಲಯಕ್ಕೆ ತಂದೆ ಮನೆಗೆ 
ಹೋಗಿದ್ದೆ ಅನರ ಕೈಲಿ ಧ್ವನ್ಯಾಲೋಕ 

ನೈಪ್ರಕರವನ್ನು ಕಲಿಯುವ ಪರಮ 
ಸೌಭಾಗ್ಯ ನನಗೆ ದೊರೆಯಿತು. ನಾವು 


ಪುಸ್ತಕ ಪ್ರಪಂಚ ಸೆಪ್ನೆ ಕೈಂಬ೦್‌, ೧೯೯೬ 


ಮಕ್ಕಳು ಭಯಪಡುವುದಿರಲಿ ಅವರೆ 
ಶಿಷ್ಯರೂ ನಮಗಿಂತ ಹೆಚ್ಚಾಗಿ ಭಯ ಭಕ್ತಿ 
ಗೌರವಗಳನ್ನು ಹೊಂದಿದ್ದ ರೆ ಕಾರಣವಿಷ್ಟೆ 

ಅನರೆ ನಶಿತಮತಿ, ಪ್ರ ಖರನ ತಿಚೆ ವಿಸ್ಮಯ 
ಹುಟ್ಟಿ ಸುವ ಅಗಾಧಸ ರಣೆಯಿಿದಾಗಿ - 
ಉಪ 6, ತ್ರೆ ದರಿ ಉತೆ ತ್ರೇಕ್ಷೆಯಾಗೆ 
ಲಾರದು. 

ಅವರು ನನಗೆ ಮೆಚ್ಚಿನ ತಂದೆಯಷ್ಟೇೇ 
ಅಲ್ಲ ಮಾರ್ಗದರ್ಶಕರೂ ಆಗಿದ್ದರು. ನಾನೂ 
ಮೈಸೂರಿನಲ್ಲಿ ಬಂದು ನೆಲೆಸಿದ ಮೇಲೆ 
ಆವರೊಂದಿಗೆ ನನ್ನ ಸಾಂಗತ್ಯ ಹೆಚ್ಚಾ ಯಿತು. 
“ಅಂದಿನ ಕೆಲಸ ಅಂದೇ ಮುಗಿಸಬೇಕು; 
ಸಾಧ್ಯವಾದರೆ ಈ ಕ್ಷಣವೇ ಮುಗಿಸಬೇಕು 


ಎನ್ನುವುದು ಆವರ ಪ್ರವೃತ್ತಿ”. ನಾನು 
ನಿಹೆಚ್‌. ಡಿಯನ್ನು ಮಾಡುವಾಗಿನ 


ಸಮಯದಲ್ಲಿ ಏನಾದರೂ ಬರೆದುಕೊಂಡತಿ 
ಹೋಗಿ ತೋರಿಸಿದರೆ ನಿರ್ದಾಕ್ಷಿಣ್ಯವಾಗಿ 
ಮುಖದಮೇಲೆ ಎಸೆಯುತ್ತಿದ್ದರು. 
ಗ್ರಂಥಾಲಯದಲ್ಲಿ ಆ ವಿಷಯಕ್ಕೆ ಸಂಬಂಧ 
ಪಟ್ಟ ಬೇರೆ ನಿಯತಕಾಲಿಕೆಗಳನ್ನು ಗ್ರಂಥ 
ಗಳನ್ನು ಅನಲೋಕಿಸಿ ಮತ್ತೊಮ್ಮೆ 
ಪೂರ್ತಿ ಬರೆದು ತೋರಿಸಜಬೇಕಾಗುತ್ತಿತ್ತು. 
ಆಗ ವಿಮರ್ಶಕ ಕೃಷ್ಣ ಮೂರ್ತಿ ಜಾಗೃತ 
ರಾಗುತ್ತಿದ್ದರೂ, ಸಣ್ಣ ತಪ್ಪಿನ ಖಂಡನೆ 
ಮಂಡನೆಯಾಗುತ್ತಿತ್ತು. 

ತಂದೆಯವರು ೧೯೮೭ ರಲ್ಲಿ ಪುನಃ 
ಮೈ ಸೂರಿಗೆ ಬಂದು ನೆಲೆಸಿದ ಮೇಲೆ 
ಅವರು ಅನೇಕ ಸನ್ಮಿತ ರೊಡನೆ ಕಳೆಯುವ 
ಸಂದರ್ಭ ಒದಗಿತು. ಪ್ರೊ| ಸಿ. ಡಿ. 
ನರಸಿಂಹಯ್ಯ, ಪೊ ನೆಕಟಾಚಲಶಾಸ್ತ್ರಿ, 
ಪ್ರೊ|| ದೀ, ಬನಕೇಗೌಡ, ಮತ್ತೂರುಕ ಸ್ಸ 
ಮೂರ್ತಿ, ಜಿ. ಔಟ ನಾರಾಯಣರಾವ್‌, 


- 


ಡಾ|| ಳೆ. ಕೃಸ್ಥ ಮೂರ್ತಿ ನಾ ಕಂಡಂತೆ 


ಪ್ರೊ1ಎಸ್‌. ರಾಮಚಂದ್ರರಾವ್‌, ಪೊರಾ. 
ಸತ್ಯನಾರಾಯಣ, ಪ್ರೊ|| ಚನ್ನಕೇಶವ, 
ಎಚ್‌. ವಿ. ನಾಗರಾಜರಾವ್‌, ಡಿ. ವಿ.ಕೆ, 
ಮೂರ್ತಿ, ಸುಜನಾ, ಫಿಲಿಯೋಜಾ ದಂಪತಿ 
ಗಳು, ಪೊ! ಶಂಕರನಾರಾಯಣರಾವ್‌ 
ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. 
ಸಂಸ್ಕೃತ ವಿಭಾಗಕ್ಕೆ ಯಾವ ವಿದ್ವಾಂಸರೇ 


ಬರಲಿ ತಂದೆಯವರನ್ನು ಕಾಣದೆ ಹಿಂದಿರುಗು 
ಕ್ತಿರಲಿಲ್ಲ. 

ಪ್ರೊ॥ ಕೃಷ್ಣ ಮೂರ್ತಿಯವರಿಗೆ ಅವರೆ 
ಜೀವನದಲ್ಲಿ ಪ್ರಭಾವ ಬೀರಿದ ವ್ಯಕ್ತಿ 
ಗಳೆಂದರೆ, ಆಂಗ್ಲ ಅಧ್ಯಾಪಕರಾಗಿದ್ದ 
ಪ್ರೊ! ಕೋಲೋ ಅವರು ಹಾಗೂ ಎ.ಆರ್‌. 
ಕೃಷ್ಣ ಶಾಸ್ತ್ರಿಗಳು. ಅವರ ಪ್ರೇರಣೆಯಿಂದಲೇ 
ಪ್ರಬುದ್ಧ ಕರ್ನಾಟಕದಲ್ಲಿ ಬರೆಯುವಂತಾ 
ದದು. ಬಾಗಲಕೋಟಿಯಲ್ಲಿ ಅವರು 
ಸ್ವಶ್ರಮದಿಂದ ೩ ತಿಂಗಳಲ್ಲಿ ನಿಎಚ್‌.ಡಿ., 
ಮುಗಿಸಲು ಸಾಧ್ಯವಾಯಿ ತೆಂಡರೆ 
ಪ್ರೊ|| ಕೆ. ಆಂ”. ಶ್ರೀನಿನಾಸಯ್ಯಂಗಾರರ 
ಪ್ರೇರಕ ಶಕ್ತಿಯಿಂದಲೇ, ಹಾಗೆಯೇ 
ಪ್ರೊ! ಹಿರಿಯಣ್ಣ ನವರ ಮಾರ್ಗದರ್ಶನವೂ 
ಇವರು ದಾರ್ಶನಿಕ ಂಾಗಲು ನೆರವಾದವು. 
ಪೊ! ಎಚ್‌. ಎಂ. ಶಂಕಠನಾರಾಯಣ 
ರಾಯರು ಬೆನ್ನು ಶಟ್ಟಿ ಪ್ರೋತ್ಸಾಹಿಸಿ, ನೀನು 
ಅಲಂಕಾರ ಶಾಸ್ತ್ರದ ಯಾವುದೇ ಗ್ರಂಥವನ್ನು 
ಅನುವಾದ ಮಾಡು ನಾನು ಅಚ್ಚು ಕಾಕಿಸತಿ 
ತ್ತೇನೆ ಎಂದು ಭರವಸೆ ನೀಡಿದ್ದರಿಂದಲೇ 
ಕನ್ನಡ ಸಾ ಹತ್ಯಲೊಕ ಸಂಸ್ಕೃತದೆ 
ಪ್ರಮುಖವಾದ ಸಮಗ್ರ ಅಲಂಕಾರ 
ಗ್ರಂಥಗಳ ಸಮರ್ಥ ಅನುವಾದ ಕಾಣು 
ವೆಂತಾಯ್ತು. ಕನಿ ಕುವೆಂಪುರವರಿಗೂ 
ತಂದೆಯವರನ್ನು ಕಂಡರೆ ಸರಮಾಡರ, 


೪೫: 
ತಮ್ಮ ಸನ್ಮಾನ ಗ್ರಂಥದಲ್ಲಿ ಡಾ|| ಕೆ. : 
ಯವರ ಕಂದಪದ್ಯ ಇರಲೇಬೇಕೆಂದು 


ಆಗ್ರಹಮಾಡಿ ಬರೆಸಿಕೊಂಡರು. ಕನ್ನಡ 
ಕೀರಾತಾರ್ಜುನೀಯವನ್ನು ಮೊದಲು ಪಠ್ಯ 
ಗ್ರಂಥ ಎಂದು ಪ್ರಕಟಿಸಿ ಆನಂತರ ಇವರ 
ಕ್ಸಲಿ ಬರೆಸಿದವರು. 

ತಂದೆಯವರು ಒಂದು ಸಲ ಬರೆದೆ 
ಮೇಲೆ ಆಗಿಹೋಯ್ತು, ಅನರು ಎಂದಿಗೂ 
ಎರಡು ಬಾರಿ ಬರೆದವರಲ್ಲ ತಿದ್ದಿ ದವರಲ್ಲ. 
ಅಸ್ಟು ಅಚ್ಚು ಕಟ್ಟುಗಿ ಬರೆಯುವರು. 
ವಿಮರ್ಶೆ,  ಕರಡುಗಳನ್ನು ತಿದ್ದು ವದು 
ಅವರಿಗೆ ಪರಮಹವ್ಯಾಸ್ಕ ಮತ್ತೊ ಬ್ಬರ 
ದೋಷಗಳನ್ನು ಆಮೂಲಾಗ್ರವಾಗಿ 
ಪರೀಕ್ಷಿಸುವುದೆಂದರೆ ವಿದ್ವಾಂಸರಿಗೆ ಪರಮ 
ಪ್ರಿಯನೆಂದು ತೋರುತ್ತದೆ. ಅವರ ಶಿಷ್ಯ 
ಕೋಟ ಬಹಳ ಹಿರಿದು. ಅದರಲ್ಲಿಯೂ 
ಆನರ ಅಚ್ಚು ಮೆಚ್ಚಿನ ಶಿಷ್ಕರೆಂದರೆ 
ರಾ. ಗಣೇಶ”, ಎಚ್‌. ವಿ. ನಾಗರಾಜರಾವ್‌ 
ಹಾಗೂ ಕುಮಾರ ನಿಜಗುಣರು, ಇವರ 


ದಿಶೆಯಲ್ಲಿಯೇ ಅವರು ಶಾಸ್ತ್ರ ಪ್ರಾವೀಣ್ಯ 


ವನ್ನು ಸಡೆದವರಷ್ಟೇ ಅಲ್ಲ ಅವರೆ 
ಅನುಕರಣೀಯ ವಿಭೇಯಶೆಯು ಅನರನ್ನು 
ಆಕರ್ಷಿಸುತ್ತಿತ್ತು. 

ತಂದೆಯವರಿಗೆ ರಾಜ್ಯ, ರಾಷ್ಟ್ರ 
ಅಕಾಡೆಮಿಗಳಿಂದ ಅನೇಕ ಪ್ರಶಸ್ತಿಗಳು 
ಬಂದಿರಬಹುದು. ಆದರೆ ಅವರಿಗೆ ಅತ್ಯಂತ 
ಸಂತಸತಂದ ಕ್ಷಣಗಳೆಂದರೆ ಲಂಡನ್ನಿನ 
ಭಾರತೀಯ ವಿದ್ಯಾಭವನದಲ್ಲಿ ಸಂಸ್ಕೃತದ 
ನಿಯೋಗಕ್ಕೆ ನೇತೃತ್ವವಹಿಸಿ ಆ ಸಮ್ಮೇಳನ 
ದಲ್ಲಿ ಭಾಗವಹಿಸಿದ್ದು, ಅಲ್ಲಿ "ಸಂದರ್ಶಕ 
ಪ್ರಾಧ್ಯಾಪಕರೆಂದು' ಮನ್ನಣೆ ಸಡೆದದ್ದು 
ಹಾಗೂ ಅವರ ೩೦ನೆಯ ವರ್ಷದ ಸಂದರ್ಭ 


“a 


ದಲ್ಲಿ ಅನರ ಅಭಿಮಾನಿ ಮಿತ್ರರು, 
ವಿದಾ ಸಂಸರು ಸೇರಿ ಅರ್ಪಿಸಿದೆ "ಅಭಿಜ್ಞಾ ನ' 
(ಕನ್ನಡ) "ಆನಂದಭಾರತಿ' (ಇಂಗ್ಲಿಷ್‌ 
ಹಾಗೂ ಸಂಸ್ಕೃತ) ಗ್ರಂಥಗಳೆದುರು 
ಯಾವುವು ಸಾಬಿಯಾಗಲಾರವು. ಅಂದು 
ತುಂಬಿದ ಸಭೆಯಲ್ಲಿ ಡಾ| ಕೆ. ಕೆ. ಯವರು 
ಭಾವುಕರಾಗಿ “ನಾ ವ್ಯಾಸಂಗ ಮಾಡಿದ 
ಊರಿನಲ್ಲಿ ಕೆಲಸ ದೊರೆಯದಿದ್ದ ರೊ ೨೫- 
೩೦ ವರ್ಷಗಳವರೆಗೆ ಮೈಸೂರಿಗೆ ಸರಕೀಯ 
ನಾಗಿಯೆೇ ಉಳಿದಿದ್ದ ರೂ ಇಂಡು ನನ್ನನ್ನು 
ಅಭಿನಂದಿಸುವ ಸನ್ಮಾನಿಸುವ ವಿದಾ ಂಸ 
ವೃಂದ ಮೈಸೂರಿನಲ್ಲಿ ಇದೆಯಲ್ಲ ಎಂದು 
ಅಮಿತಾನಂದವಾಗುತ್ತಿಜೆ” ಎಂದು ನುಡಿ 
ದಿದ್ದ ನ್ನ್ನು ಸ್ಮರಿಸಬಹುದು. “ಇದು ನನ್ನ 
ಜೀವನದಲ್ಲಿ ಅನಿಸ್ಮರಣೀಯವಾದ ದಿನ” 
ಎಂದು ಸಂತಸಸಟಿ ದ್ದರು. 

ಡಾ| ಕೆ. ಕೆ. ಯವರ ಅಲಂಕಾರ ಗ್ರಂಥ 
ಗಳ ಅನುವಾದವೇ ಇರಲಿ ಸ್ವಂತ ರಚನೆ 
ಗಳಿರಲಿ, ಆಂಗ್ಲ ಭಾಷೆಯ ಕೃತಿಗಳಿರಲಿ, 
ವಿದ್ವದ್ದೆ (ಖನಗಳೇ ಇರಲಿ ಎಲ್ಲಡೆಗೂ ನಾವು 
ಕಾಣುವುಡು ಯಾರೂ ಅನೆ ೇಶಿಸದ ಹೊಸ 
ತಿಸಷಯಗಳನ್ನು ನಿರೂಪಿಸುವ ಸಂಶೋಧಕ 
ಮನೋಭಾವವನ್ನು ಹಾಗೂ ಒಂದೊಂದು 
ಕೃತಿಯಲ್ಲೂ ಅವರ ಪ್ರತಿಭೆ ಭೂಮಿಯನ್ನು 
ಸೀಮೊಲ್ಲಂಘನೆ ಮಾಡಿ ಗಗನಗಾಮಿಯಾಗಿ 
ವಿಹರಿಸುತಿ,ತು,. 

ತಂದೆಯವರ ಏಕಾಗ್ರ ಚಿತ್ತ ತೆ ಮೈೈನವಿ 
ಕೇಳಿಸುನಂತಹದು. ಒಂದು ಬಾರಿ ಕುಮಟಿ 
ಯಲ್ಲಿ ನನ್ನ ಅಕ್ಕ ಅಸ್ವಸ್ಥಳಾದ್ದರಿಂಡೆ 
ವೈದ್ಯರಿಗೆ ತಾನೆ ಸ ತಃ ಹೋಗಿ ತಿಳಿಸಿ 
ಬಂದರು. ಅನರು ಬಂದಕೆ ಗೊತ್ತಾಗಲಿ 


ಪುಸ್ತಕ ಪ್ರಪಂಚ ಸೆಪ್ರೈಂಬರ್‌, ೧೯೯೬ 


ಎಂದು ವರಾಂಡದಲ್ಲಿ ಓದಲು ಕುಳಿತರು. : 
ಬಂದೆ ವೈ ದ್ಯರು ೪-೫ ಬಾರಿ ಕಡೆ 
ತಟ್ಟಿದರು. ಏನೂ ಉತ್ತರ ಬರದೆ ಇದ್ದ ದ್ದ 
ರಿಂದೆ ಹಿಂಬಾಗಿಲಿಂದ ಬಂದರು. ಆಗೆ" 
ತಾಯಿಯವರು “ಯಾಕೆ ಯಜಮಾನ್ರು 
ಅಲ್ಲೇ ಇದ್ರಲ್ಲಾ ಬಾಗಿಲು ತೆಗಿಲಿಲ್ವಾ” 


ಎಂದು ಕೇಳಿದ್ದಕ್ಕೆ, ಬಾಗಿಲು ತಟ್ಟಿದೆ. 
“ಕೃಷ್ಣಮೂರ್ತಿಯವರ ದೇಹ ಮಾತ್ರ ' 
ಇಲ್ಲಿತ್ತು, ಅವರು ಧ್ಯಾನಾಸಕ್ತರಾಗಿದ್ದ ರೈ 
ತಪಸ್ಸು ಎನ್ನುವುದನ್ನು ಸ ತಃ ದರ್ಶಿಸುವ 
ಭಾಗ್ಯ ನನ್ನದಾಯಿತು” ಎಂದು ನುಡಿ 
ದರು. 

ಹಾಗೆಯೆ! ತಂದೆಯವರಿಗೆ ಯಾವು 
ದಾದರೂ ಒಂದು ಟಿಪಾಲು ಬಂದಿತೆಂದರೆ 
ಆ ಕ್ಷಣನೇ ಆ ವಿಷಯವಾಗಿ ಗ್ರಂಥಾಲ 
ಯಕ್ಕೆ ಹೋಗಿ ಓಪ್ಪಣಿ ಪುಸ್ತಕದಲ್ಲಿಯೇ 
ಮಾಡಿಕೊಂಡು ತತ್‌ಕ್ಷಣವೇ ಬರೆದು 
ಮರುಟಪಾಲಿಗೆ ಕಳಿಸುವವರೆಗೆ ಸಮಾಧಾನ 
ವಿರುತ್ತಿರಲಿಲ್ಲ. ಹಾಗೆಯೇ ಹಣ ವ್ಯಯ 
ಮಾಡುವುದರಲ್ಲಿಯೂ ಅಗ ತೃ ಕ್ಸಿ ತ 
ಹೆಚ್ಚಾಗಿ ಖರ್ಚು ಮಾಡುತ್ತಿರಲಿಲ್ಲ. 
ಆದಕೆ ಮಾಡುವ ಕರ್ತವ್ಯವೊಂದನ್ನೂ 
ಮುಂದೂಡುತಿ,ರಲಿಲ್ಲ. 

ಭಾರತೀಯ ವಿದ್ಯಾಭವನದ ಆಶ್ರಯ 
ದಡಿ ಬಂಕಿನುಚಂದ್ರ "ಕೃಷ್ಣ ಚರಿತ'ದ 
ಸಂಪೂರ್ಣ ಅನುವಾದವನ್ನು ಮಾಡಿ 
ಮಗಿಸಿದರು. ಅವರು ಆಸ್ಪತ್ರೆಗೆ ಸೇರುವ 
ಮೊದಲು ಕಾಣಿಯವರ ಧರ್ಮಶಾಸ್ತ್ರದ 
ಮುನ್ನುಡಿಗಳನ್ನೆ ಲ್ಲಾ ಅನುವಾದಿಸಿ 
ಕೊಟ್ಟರು. ಹಿಡಿದ ಕೆಲಸದ ಛಲ ಬಿಡದೇ 
ಅನಾರೋಗ್ಯದಲ್ಲಿಯೂ ಮಾಡಿ ಮುಗಿಸು 
ತಿದ್ದುವ ಅನಕ ವಿಶೇಷ, 


ಹಾ ಳೆ. ಕೃಷ್ಣಮೂರ್ತಿ ನಾ ಕಂಡಂತೆ 


“ಅಣ್ಣಾ ಯಾವುದಾ ದ್ರು ವಿಹಾರ 
ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ, ನೀವು 
ಮೀಟಿಂಗ್‌ ಸೆಮಿನಾರ್‌" ಅಂಶ ಎಲ್ಲ ಕಡೆ 
ಹೋಗಿಬರ್ತೀರಿ*” ಅಂದರೆ ನಸುನಗುತ್ತಾ 
*ಅದಕೈ ನಿಮ್ಮನ್ನ ಕರಕೊಂಡು 
ಹೋಗಿಲ್ಲಾ ಹೋಗಿಲ್ಲಾಮ್ಮ “ಎಲ್ಲಾ 
| ಕಡೇ ಅದೇ ಆಕಾಶ, ಅದೇ ಭೂಮಿ, ಅದೇ 
ಫೀರು, ಜನ, ಮಾತು, ಕಟ್ಟಡ ಮಾತ್ರ 
ಸ್ವಲ್ಪ ವೃತ್ಯಾಸ” ಅಷ್ಟೇ ಎನ್ನುತ್ತಿ 
ಬ್ದ ರು. 


೪೩ 


ಧ್ವನ್ಯಾಲೋಕ ಲೊಚನದಲ್ಲಿ 
ಡಾ| ಕೆಯಕೇ ಸ ತಃ ಬರೆದಿರುವ ಪದ್ಯ : 


ಆರಾರ್ಗತ್ತೆಮಳಾವ್ಯ ಸಾರಸುಧೆಯೊಳ್‌ 
ಸಂಪ್ರೀತಿ ತಾನಿರ್ಪುದೋ 
ಆರಾಗ್ಗುನ್ನತವಾಗ್ತ್ವಿ ಚಾರವಿಧಿಯೊಳ್‌ 
ಲೋಲಂ ಸದಾ ವಾನಂ | 
ಆರಾರ್ಗಾವಗವತಿಂ೦ಂಟೊ ರಾಗಮಧಿಕಂ 
ಸಾರಸ್ವತಾಲರೋಕದೊಳ್‌ 
ಪಾರಾವಾರಮನರ್ಗಿಡೊ ರಸಮಯಂ 
ಭದ್ರಂ ಶುಭಂ ನಂಂಗಳಂ. ॥ 


*ಶಿಕ್ಷಣದೆಂತೆ, ಸಾಕ್ಷರತೆ ಐತಿಹಾಸಿಕ ಬದಲಾವಣೆಯ ಒತ್ತಡವನ್ನು 
ತರುವುದಿಲ್ಲ. ಅದು ಬಿಡುಗಡೆಯ ಸಾಧನೆ ಮಾತ್ರವೇ ಅಲ್ಲ, ಎಲ್ಲಾ 
ಸಾಮಾಜಿಕ ಬಡಲಾನಣೆಗೆ ಅಗತ್ಯವಾದ ಉಪಕರಣ.' 


--(ಪರ್ಸೆ ಪೊಲಿಸ್‌ ಘೋಷಣೆ, ೧೯೭೫) 


ದೇಶದಲ್ಲಿ ರಾಜಕೀಯ ನಿರ್ಧಾರದಿಂದ ಮಾತ್ರ ಅನಕ್ಷರತೆಯ ಮೇಲೆ 


ಜಯಗಳಿಸಲು ಸಾಧ್ಯ. 


—( ಯೆತಿನೆಸ್ಕೊ ) 


ಜಾಣರೋಗಾಣಂಗಳು--೩ 
ಕಾಲರಾ ರೋಗ 


ಶೌಠಂರಾ ರೋಗವು ಇಡೀ ಜಗತ್ತನ್ನೇ 
ಹಲವಾರು ಸಲ ನಡುಗಿಸಿತ್ತು. ಎಲ್ಲ ದೇಶ 
ಗಳಲ್ಲೂ ಇದು ಆಮಂತ್ರಿಸದ ಅತಿಥಿಯಾಗಿ 
ನಡೆಯುತ್ತಿತ್ತು. ಲಕ್ಷಗಟ್ಟಲೇ ಜನರು 
ಸಾಯುತ್ತಿದ್ದರು. ಅಲ್ಲಿಂದ ಕೋಗವು 
ಮಗ್ಗುಲಿನ ದೇಶಗಳಲ್ಲಿ ಸೇರುತ್ತಿತ್ತು. 
ಯಾತ್ರಿಕರ ಕರುಳಲ್ಲಿ ಕುಳಿತುಕೊಂಡು 
ದೇಶದಿಂದ ದೇಶಕ್ಕೆ ಚಲಿಸುತ್ತಿತ್ತು. ಒಂದೇ 
ಸಲ ಹತ್ತಾರು ದೇಶಗಳಲ್ಲಿ ನಿಡುಗಿನ ಕೂಪ 
ವನ್ನು ಕಂಡು ತಾಂಡವ ನೃತ್ಯವಾಡು 
ತ್ತಿತ್ತು. ಎಲ್ಲ ನಿಡುಗುಗಳೂ ಅಲ್ಲಿಂದಲೇ 
ಪ್ರಾರಂಭವಾಗುವವೆಂಬ ಭೀತಿ ಇತ್ತು. 
ಕರ್ನಾಟಕದಲ್ಲಿ ದು ದೈ ೯ ವದಿಂದ ಈ 
ರೋಗವು ಬೆಂಗಳೂರಿನಲ್ಲಿ ತಳ ಊರಿದೆ 
ಎಂದು ತಿಳಿದುಬಂದಿದೆ. ಕರ್ನಾಟಕದ 
ಹತ್ತಾರು ಪ್ರಜೀಶಗಳಲ್ಲಿ ಈ ರೋಗ 
ಪ್ರತಿ ವರ್ಷ ಉಪಟಳವನ್ನು ತೋರಿಸದೇ 
ಬಿಡದು. 

ಮುಂಡುವರೆದೆ. ದೇಶಗಳಲ್ಲಿ ಇಂದು 
ನೀರು ಪೂರೈಕೆ ಸುರಕ್ಷಿತವಾಗಿದೆ. ಇದರಿಂದ 
ಕಾಲರಾ ರೋಗವು ಆ ದೇಶಗಳಿಂದ 
ಫಿರ್ಮೂಲವಾಗಿಜಿ, ಯಾವ ದೇಶಗಳಲ್ಲಿ 
ಇಂದಿಗೂ ಸುರಕ್ಷಿತ ನೀರತಿ ಸರಬರಾಜು 


ಡಾ|| ಸ. ಜ. ನಾಗಲೋಟಮಕಠೆ: 


೨೫, "ಶಾಂತಾ" ಬಸವ ಕಾಲನಿ 
ಬೆಳಗಾವಿ-೧೦ 


ಇಲ್ಲವೋ ಅಲ್ಲಿ ಕಾಲರಾ ರೋಗ ಬೇರು. | 
ಬಿಟ್ಟಿದೆ. | 

ಭಾರತದಲ್ಲಿ ಜಾತ್ರೆಗಳು ಬಹು ಪ ಸಿದ್ಧ. 
ಜಾತ್ರೆಗಳೊದರೆ ಕಾಲರಾ ರೋಗಕ್ಕೂ ಬಲು 
ಹಿಗ್ಗು. ಜಾತ್ರೆ ಗಳನ್ನು ನೋಡಲು 
ಜನರನ್ನು ಭೇಟಿಯಾಗಲು ಕಾಲರಾ 
ತಪ್ಪದೇ ಬರುತ್ತಿತ್ತು. ಅನೇಕ ಸಲ 
ಕಾಲರಾ ರೋಗವನ್ನು ಪ್ರತಿಬಂಧಿಸಲು 
ಜಾತ್ರೆಗಳನ್ನೇ ರದ್ದು ಪಡಿಸಬೇಕಾಗು 
ಕಿತ್ತು. ಭಾರತದ ಪರಿಸ್ಥಿತಿಯಲ್ಲಿ ಹೇಳು 
ವಂಥ ಬದಲಾವಣೆ ಸುಧಾರಣೆಗಳೇ ಇಲ್ಲ 
ವೆಂದು ಒಪ್ಪಿಕೊಳ ಬೇಕಾಗುತ್ತದೆ. 

ಈ ರೋಗಕ್ಕೆ ಕಾರಣನೆಂದರೆ "ಕಾಲರಾ 
ವಿಬ್ರಿಯೊ' ಎಂಬ ರೋಗಾಣು. ಇವುಗಳಲ್ಲಿ 
ಹಲವಾರು ಉನಜಾತಿಗಳಿದ್ದ ರೂ ಎಲ್ಲವೂ 
ಮಾನವನನ್ನು ಪ್ರೀತಿಸುತ್ತವೆ. ಇವುಗಳು 
ಡೊಂಕಾಗಿದ್ದು ನೋಡಲೂ ಅರ್ಧವಿರಾಮದ 
ಆಕಾರ ಪಡೆದಿರುತ್ತವೆ. ಇವುಗಳಿಗೆ ಬಾರು 
ಕೊಲಿನಂಥ ಅಂಗವಿದ್ದು ರೋಗಾಣುವಿನ 
ಚಲನೆಯ ನ್ನು ಅದೂ ನೋಡುತ್ತದೆ. 
ದ್ರವದಲ್ಲಿ ಕಾಲರಾ ರೋಗಾಣುವಿನ ಚಲನೆ 
ಅತಿ ವೇಗವಾಗಿರುತ್ತದೆ. ಈ ರೋಗಾಣವು 
ಕೇನಲ ಮಾನವರನ್ನು ಮಾತ್ರ ನೀಡಿಸು 


'ಈಲರಾ ರೋಗ 


'ಪ್ರವೆ. ಅಂದರೆ ಬೇರೆ ಪ್ರಾಣಿಗಳಲ್ಲಿ ಇದರ 
' ತೊಂದರೆ ಇಲ್ಲ. ರೋಗಾಣುವು ಕೆಕೆ, ಭಾವಿ, 
'ಹೊಂಡ, ಹೊಳ್ಳೆ ಹಳ್ಳಗಳ ನೀರಿನಲ್ಲಿ 
ಸ್ವತಂತ್ರವಾಗಿ ಬದುಕಲು ಕಲಿತಿದೆ. 
ಮಾನವನ ದೇಹವನ್ನು ಈ ರೋಗಾ- 
'ಇುವು ಅನ್ನ ಮಾರ್ಗವಾಗಿ ಸೇರುತ್ತದೆ. 
ಕಶ್ಮಲಗೊಂಡ ನೀರು, ಪೇಯ ಹಾಗೂ 
ಅಹಾರ ಪದಾರ್ಥಗಳ ಮೂಲಕ ಕರುಳನ್ನು 
| ಸೇರಿ ರೋಗವನ್ನು ಹು ಟ್ಟ ಸುತ್ತದೆ. 
ಕೋಗಿಯ ಪ್ರ ಮು ಖ ಲಕ್ಷಣಗಳೆಂದರೆ 
"ವಾಂತಿ ಹಾಗೂ ಬೇಧಿ. ಬೇರೆ ತೊಂದರೆ 
ಗಳು ಕಡಿಮೆ. ವಾಂತಿ ಬೆ €ಧಿಗಳಿಂದ 
೬ ಕೋಗಿಯ ದೇಹದಲ್ಲಿಯ ನೀರು ಲವಣಗಳು 
" ಕಡಿಮೆಯಾಗಿ ರೋಗಿ ಮರಣ ಹೊಂದು 
ವನು. ಕಾಲರಾ ರೋಗಾಣುವು ಅಪ್ಪಿ 
> ತನ್ಪಿಯೂ ದೇಹದ ಅಂಗಾಂಗಗಳಲ್ಲಿ 
ಕಾಲಿಡುವುದಿಲ್ಲ. ಅದು ಕೇವಲ ಕರುಳಿನ 
ನಾಳ ರಂಧ್ರದಲ್ಲಿ ತನ್ನ ನೃತ್ಯವನ್ನು 
- ಮಾಡುತ್ತದೆ. ಒಂದುಸಕ್ಷ ರೋಗಿಯ 
'ದೇಹದ ನೀರು ಹಾಗೂ ಲವಣಗಳ 
ಪ್ರಮಾಣನನ್ನು ಸರಿಯಾಗಿಟ್ಟುಕೊಂಡರೆ 
ಕೋಗಿಯು ಮರಣ ಹೊಂದುವುದಿಲ್ಲ. 
, ಕಾಲರಾ ರೋಗಾಣು ಅವನನ್ನು ಬನೂ 
ಮಾಡದು. ರೋಗಾಣುಗಳನ್ನು ನಾಶ 
, ಮಾಡುವಂಥ ಮದ್ದು ಗಳು ಸಾಕಷ್ಟು ಇವೆ. 
, ಆದರೆ ಅವುಗಳ ಬಳಕೆ ಅಷ್ಟು ಉಸಯುಕ್ಷ, 
. ವಿಲ್ಲ. ಯಾಕೆಂದರೆ ರೋಗಾಣು ಕೇವಲ 
ಕರುಳಿನ ನಾಳರಂಧ್ರದ ಲ್ಲಿ ಮಾತ್ರ 
ಇರುತ್ತದೆ. ರೋಗಿಯ ಮಲ ಹಾಗೂ 
ವಾಂತಿಯ ಲ್ಲಿ ಅಸಂಖ್ಯ ಕೋಗಾಣು 
 ವಿಸರ್ಜಿಸಲ್ಪಡುತ್ತವೆ. ಈ ಪದಾರ್ಥಗಳು 
» ಫೀರಿನ ಹೊಂಡ ಕೆರೆ, ಭಾವಿ, ಹಳ್ಳ, ಹೊಳೆ 
4 ೨ 


he 


೪೯ 


ಗಳನ್ನು ತಲುಪಿದಕೆ ಸಾಕು ಆ ನೀರಿನಲ್ಲಿ 
ರೋಗಾಣು ವಿಪುಲವಾಗಿ ಬೆಳೆದು, ಜನರು 
ನೀರು ಕುಡಿದಾಗೆ ಅವರ ಅನ್ನ ಮಾರ್ಗ 
ವನ್ನು ಸೇರಿ ರೋಗ ತರುತ್ತದೆ. 

ಮೇಲೆ ಹೇಳಿದಷ್ಟು ಕಾಲರಾ ರೋಗದ 
ಬಗ್ಗೆ ಸಾಕು. ಕಾಲರಾ ರೋಗಾಣುಗಳ 
ಜಾಣತನದ ಬಗ್ಗೆ ವಿಚಾರಿಸೋಣ. ಈ 
ಕೋಗಾಣುವಿನ ತಲೆಯಲ್ಲಿ ಯಾವ ಕೆಟ್ಟ 
ವಿಚಾರಗಳೂ ಇಲ್ಲ. ಅದರ ಒಂದೇ ಒಂದು 
ಯೋಚನೆಯೆಂದರೆ ತನ್ನ ಪೀಳಿಗೆಯನ್ನು 
ಮುಂದುನರೆಸುವದು. ದಯಾಮಯನಾದೆ 
ದೇನರು ಅದಕ್ಕೆ ಜನ್ಮಕೊಟ್ಟಿದ್ದಾ ಕೆ. 
ಅವನನ್ನು ನೆನೆಸಿ ತನ್ನ ಸಂತತಿಯನ್ನು 
ಬೆಳೆಸುವದು ಅದರ ಧ್ಯೇಯ. 

ಕಾಲರಾ ರೋಗಾಣು ಸ ತಂತ್ರವಾಗಿ 
ಪರಿಸರದಲ್ಲಿಯ ನಿ €ರಿ ನಲ್ಲಿ ಬೆಳೆಯುತ್ತ 
ತನ್ನಷ್ಟಕ್ಕೆ ತಾನಾಗಿ ಬದುಕುತ್ತಿರುತ್ತದೆ. 
ಅದು ಯಾರ ಸಂಪರ್ಕವನ್ನು ಸಡೆಯಲು 
ಆಸೆ ಪಡುವುದಿಲ್ಲ ಮಾನವನು ತನ್ನ 
ತೃಷೆಗಾಗಿ ಈ ಜೀವಿಯು ವಾಸಿಸುತ್ತಿದ್ದ 
ನೀರನ್ನು ಕುಡಿಯುತ್ತಾ ನೆ. ಅಲ್ಲಿಂದಲೇ 
ಈ ಯುದ್ದ ಪ್ರಾರಂಭ. ಕಾಲರಾ 
ರೋಗಾಣುವು ಜೀಹವನ್ನು ಕುಡಿಯುವ 
ನೀರಿನೊಡನೆ ಇಲ್ಲವೆ ಕಶ್ಮಲಗೊಂಡ ನೀರಿನ 
ಸಂಪರ್ಕ ಪಡೆದ ಪೇಯಗಳೊಂದಿಗೆ ಜಠರ 
ಸೇರುವುದು. ಜಠರದಲ್ಲಿಯ ಆಮ್ಲವು ಈ 
ಜೀವಿಯನ್ನು ಸಂಹರಿಸಲು ಪ್ರಯತ್ನಿಸು 
ವುದು. ಅಂಥ ಪ್ರ ಯತ್ನದಲ್ಲಿ ಅನೇಕ 
ಕಾಲರಾ ರೋಗಾಣುಗಳು ಮರಣ ಹೊಂದು 
ವುವು, ಉಳಿದ ಜೀವಿಗಳು ಹಾಗೂ ಹೀಗೂ 
ತಪ್ಪಿಸಿಕೊಂಡು ತಾವು ಬಂದ ಆಹಾರ 
ಫೇಯಗಳೊಡನೆ ಕರುಳನ್ನು ಸೇರುತ್ತವೆ. 


೫೦ 


ಸೇರುವಾಗ ಜಠರದ ಆಮ್ಲ ತೆ ಅದರ ಬೆನ್ನು 
ಹತ್ತಿ ಬಂದಿರುತ್ತದೆ. ಅಸ್ಟರಲ್ಲಿ ರೋಗಾಣು 
ವಿನ ಪ್ರಾರ್ಥನೆ ದೇವರಿಗೆ ಮುಟ್ಟಿ ಕರುಳಿಗೆ 
ಪಿತ್ತರಸವು ಬಂದು ಸೇರುತ್ತದೆ. ಪಿತ್ತರಸ 
ಹಾಗೂ ಮೇಡೋಜೀರಕದ ಸ್ರವಿಕೆಗಳು 
ಕ್ಲಾರವಾಗಿದ್ದು ಜಠರದ ಆಮ್ಲೆ ತೆಯನ್ನು 
ನಿರ್ನಾನು ಮಾಡಿಬಿಡುತ್ತವೆ. ರೋಗಾಣು 
ವಿನ ಬದುಕಿಗೆ ಬೆ ಕಾದುದೆು ಇದೆ. 
ಮತ್ತೊ ಮ್ಮ ದೇವರಿಗೆ ನಮಸ್ಕರಿಸಿ 
ರೋಗಾಣು ಸುತ್ತಲೂ ನೋಡುತ್ತದೆ. 
ಎಲ್ಲ ಕಡೆಗೂ ಕರುಳಿನ ಭಿತ್ತಿ ಕಾಣುತ್ತದೆ. 
ತಾರು ಸ ತಂತ್ರವಾಗಿ ಬಾಳುತ್ತಿದ್ದಾ ಗೆ 
ಇದ್ದ ವಿಶಾಲತೆ ಇಲ್ಲಿ ಇಲ್ಲ. ಇದು 
ತನಗೊಂದು ಜೇಲು ಎಂಬುದನ್ನು ತಿಳಿದು 
ಕೊಳ್ಳುತ್ತದೆ. ಹೇಗಾದರೂ ಮಾಡಿ ಹೊರ 
ಹೋಗಲೇಚೀಕು. ತಾನು ಸಣ್ಣ ಸಂಖ್ಯೆ 
'ಯಲ್ಲಿದ್ದಕೆ ತನಗೆ ಉಳಿಗಾಲವಿಲ್ಲ ಎಂದು 
ತಿಳಿದು ತಕ್ಷಣ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿ 
ಕೊಳ್ಳುತ್ತದೆ. ರೋಗಾಣುವಿನ ಸಂಖೈ 
ಹೆ ಚ್ಛಾ ದಂತೆ ತನ್ನೆ ಬಳಗದವರಿಗೆ 
ಈಜಾಡಲು ಓಡಾಡಲು ನೀರು ಕಡಿಮೆ 
ಎಂಬುದು ಅಡರ ಗಮನಕ್ಕೆ ಬರುತ್ತದೆ. 
ಆಗ ತನ್ನ ದೇಹದಿಂದ ಒಂದು ಪದಾರ್ಥ 
ವನ್ನು ತಯಾರಿಸಿ ಅದನ್ನೂ ಕರುಳಿನ 
ಲೋಳ್ಪರೆಯ ಮೇಲೆ ಎಸೆಯುವುದು. ಈ 
ಪದಾರ್ಥವು ಒಂದು ವಿಷವಾಗಿರುತ್ತದೆ. 
ಅದು ಒಂದು ರೀತಿಯಲ್ಲಿ "ಜಲಜನಕ' 
ಬಾಂಬ್‌ ಎಂದೇ ಕರೆಸಿಕೊಳ ಗಲು ಯೋಗ್ಯ. 
ಈ ನಿಸಪದಾರ್ಥ ಕರುಳಿನ ಲೋಳ್ಪರೆಯ 
ಮೇಲೆ ತನ್ನ ಕಾರ್ಯ ನಡೆಸಿ ರೋಗಾಣು 
ವಿಗೆ ಬೇಕಾದೆ ನೀರು ಹಾಗೂ ಲವಣ 
ಗಳನ್ನು ನಾಳ ರಂಧ್ರದಲ್ಲಿ ಸುರಿಯುವಂತೆ 


ಪುಸ್ತ ಕ ಪ್ರಪಂಚ ಸೆಸ್ಟೆಂಬರ್‌, ೧೯೯೬: 


ಮಾಡುವುದು. ಲೋಳ್ಪರೆಯ ಜೀವಕಣ' 
ಗಳು ಮಾನವನ ಜೀವಕಣಗಳು. ಅವನಿಗೆ 
ವಿಧೇಯವಾಗಿ ಅವನಿಗೆ ಜೇಕಾದ ಕಾರ್ಯ 
ವನ್ನು ಮಾಡಬೇಕು. ಇದರ ವ್ಯತಿರಿಕ್ತ: 
ವಾಗಿ ರೋಗಾಣುವಿನ ವಿಷದ ಪರಿಣಾಮಃ ' 
ದಿಂದ ಕರುಳು ಲೋಳ್ಪರೆಯ ಜೀವಕಣ ' 
ಗಳು ತನ್ನ ಮಾಲಿಕನನ್ನು ಮರೆತು; 
ರೋಗಾಣುವಿನ ಆಜ್ಞಾ ಧಾರಕವಾಗಿ ಅವು. 
ಗಳಿಗೆ ಬೆ ಕಾ ದ ನೀರು ಲವಣಗಳನ್ನು ; 
ಕರುಳಿನ ನಾಳರಂಧ್ರದಲ್ಲಿ ಸುರಿಯ. 
ತೊಡಗುವುವು. ಒಂದು ರೀತಿಯಿಂದ ಮಳೆ 
ಗಾಲದ ಮಳೆಯಂತೆ ಆಗುವುದು. ದೇಹದಲ್ಲಿ 
ಎಸ್ಟು ನೀರಿದೆ. ಎಷ್ಟು ಲವಣನಿದೆ ಎಂಬು | 
ದನ್ನು ಗಣಿಸುವುದೇ ಇಲ್ಲ. ರೋಗಾಣುವಿಗೆ ' 
ಬೇಕು. ಮುಗಿಯಿತು. ತನ್ನ ನಿಜವಾಡೆ ' 
ಮಾಲಿಕನು ತೊಂದರೆಯಲ್ಲಿ ಸಿಕ್ಕರೂ ಸಹೆ | 
ಲೆಕ್ಕಿಸದೇ ರಕ್ತದಲ್ಲಿಯ ನೀರು ಲವಣ ' 
ಗಳನ್ನು ಹೀರಿ ಹೀರಿ ರೋಗಾಣುವಿನ ಕಡೆಗೆ 
ತಳ್ಳು ನೆಡು. ಹೀಗೆ ಬರುತ್ತಿರುವ ನೀರಿನಲ್ಲಿ 
ಕೋಗಾಕಾಸನಿನೆ ವಂಶವೃದ್ಧಿ | 
ಮಾಡತೊಡಗುವುದು. ನ್ಸೆನ್ನು ನುಸಿ 1 
ತೊಂದರೆ ಕೊಟ್ಟ ಹ ನಿಗ i 
ತೊಂದರೆ ಕೊಡುವ ಗೋಜಿಗೇ ಹೋಗ ' 
ವುದಿಲ್ಲ. ಅದು ತನಗೆ ಬೀಕಾದ ಆಹಾರ, : 
ನೀರು ಲವಣಗಳನ್ನು ಮಾತ್ರ ಅಮಂತ್ರಿಸಿ' 
ದನನಿಂದ ತೆಗೆದುಕೊಳ್ಳುತ್ತವೆ. ನೀರು' 
ಹಾಗೂ ಲವಣಗಳು ಮಾನವನಿಗೆ ಬೇಕಾಗಿರ ' 
ಬಹುದು. ಆದರೆ ಆಮಂತ್ರಿತವಾದ ಈ: 
ಬ್ಯಾಕ್ಟ್ರೀರಿಯಾಗಳಿಗೂ ಚೇಕು, ಕಾರಣ 
ತಮಗೆ ಬೇಕಾದ ಪದಾರ್ಥಗಳನ್ನು ಮಾತ್ರ ' 
ಈ ಜೀನಿ ಯಾವ ತಡೆ ಇಲ್ಲದೇ ko 
ಕೊಳ್ಳುವುದು. ಲೋಳ್ಪರೆಯು ತನ್ನ ಜೀನ 


ಕಾಲರಾ ರೋಗ 


ಕಣಗಳಿಂದ ಗಾಮೊಗೊ 3 ಬುಲಿನ "ಎ' ಎಂಬ 
ಸೂಕ್ಷ್ಮ ಜೀನಿ ನಾಶಕವನ್ನು ಸಾಮಾನ್ಯ 
ವಾಗಿ ಸ್ರವಿಸುತ್ತದೆ. ಇದರ ಬಾ 
ಯನ್ನು ತಪ್ಪಿಸಲು ಕಾಲರಾ ರೋಗಾಣುವು 
ಇದು ಸ್ಪ್ರವಿಸಲ್ಪಡದಂತೆ ಆಜ್ಞೆ ಕೊಡುತ್ತದೆ. 


ಮುಂದಿನ ಯೋಜನೆ ಎಂದರೆ ಆಮಂತ್ರಿ 
ಸಿದ ಮಾನವನ ದೇಹದಿಂದ ಹೊರ ಬೀಳ 
ಬೇಕು. ಮಾನವನ ಅನ್ನನಾಳದಲ್ಲಿ ಸಿಲುಕಿ 
ಕೊಂಡ ಈ ಜೀವಿಗೆ ಎರಡೇ ದಾರಿ ಒಂದು 
ಗುದಮಾರ್ಗ ಎರಡನೆಯದು ಬಾಯಿಯ 
ಮಾರ್ಗ. ಸೂಕ್ಷ್ಮ ಜೀವಿಯು ಈಗ ಎರಡೂ 
ಮಾರ್ಗಗಳಿಂದ ಹೊರಡಲು ಯತ್ನಿಸುತ್ತವೆ. 
ತನ್ನ ಲ್ಲಿಯ ಜೇರೆ ವಿಷವನ್ನು ಕರುಳಿನ 
ಭಿ ಯಲ್ಲಿರುವ ಸಾ ಸ ಯು ಗ ಳ ಮೇಲೆ 
ಚೆಲ್ಲುತ್ತದೆ. ಆಗ ಕರುಳಿನ ಸ್ಟಾ ಯುಗಳು 
ತಮ್ಮ ಕೆಲಸವನ್ನು ಮರೆತು. ಸೂಕ್ಷ 4 
ಜೀವಿಯ ಗುಲಾಮನಂತೆ ಕಾರ್ಯ 
ಪ್ರಾರಂಭಿಸುತ್ತವೆ. ಸ್ಲಾಯುಗಳು ವಿಸರೀತ 
ಆಕುಂಚನ ಹೊಂದುತ್ತ ಕರುಳಿನ ನಾಳ 
ರಂಧ್ರದಲ್ಲಿ ತೇಖರಗೊಂಡ ದ್ರವವನ್ನೂ 
ದ್ರವದಲ್ಲಿ ಈಜುತ್ತಿರುವ ಸೂಕ್ಷ್ಮ ಜೀವಿ 
ಗಳನ್ನು ಜೋರಿನಿಂದ ತಳ್ಳಲು ಪ್ರಾರಂಭಿಸು 
ತ್ತವೆ. ಈ ಕಾರ್ಯದಲ್ಲಿ ಜಠರದ ಸಾಯು 
ಗಳೂ ಸಹ ಕಾರ್ಯ ಮಾಡುತ್ತವೆ. ಇದ 
ರಿಂದ ಕರುಳಿನಲ್ಲಿಯ ದ್ರವವು ಜಠರವನ್ನು 
ಸೇರುವುದು. ಜಠರವು ಹೀಗೆ ಬಂದ ದ್ರವ 
ವನ್ನು ಜೋರಿನಿಂದ ಅನ್ನನಾಳದ ಮಾರ್ಗ 
ವಾಗಿ ಹೊರ ಡಬ್ಬುತ್ತದೆ. ಇದನ್ನೆ ನಾವು 
ವಾಂತಿ ಎನ್ನುತ್ತೇವೆ ಹೊರ ಬರುವ 
ದ್ರವವು ಯಾವ ರೀತಿಯಿಂದಲೂ ಜಠರ 
ಪನ್ನು ಸೀಡಿಸದು ಆದರೂ ಜಠರ ದ್ರವ 
ನನ್ನು ಹೊರತಳ್ಳಿಬಿಡುವುದು. ಯಾಕೆಂದರೆ 


೫೧ 


ಆಜ್ಞೆ ಸೂಕ್ಷ್ಮ ಜೀವಿಯದು. ಜಠರವು 
ಯಾವ ವಿಚಾರ ಮಾಡದೇ ತನಗೆ ಬಂದ 
ಆಜ್ಞೆ ಯನ್ನು ಪಾಲಿಸುವದು. 

ಇನ್ನು ಉಳಿದ ಭಾಗದ ಕರುಳು 
ತನ್ನಲ್ಲಿಯ ದ್ರವನದಾರ್ಥವನ್ನು ಜೋರಿ 
ನಿಂದ ತಳ್ಳುತ್ತ ಗುದಮಾರ್ಗದ ಕಡೆಗೆ 
ಓಡಿಸುವುದು. ದ್ರವವು ಒಳ್ಳೆಯ ವೇಗ 
ದಿಂದ ಓಡುತ್ತ ಗುದದ್ವಾ ರದಿಂದ ಹೊರಗೆ 
ಚಿಮ್ಮಲ್ಲ ) ಡುವುದು. ಇದನ್ನೆ € ನಾವು ಬೇಧಿ 
ಎನ್ನು po ಕರುಳೂ ಸಹ ರೋಗಾಣುವಿನ 
ಸುಳವ ಜೆ ವರ್ತಿಸುವುದು. ಅದೂ ಸಹ 
ತನ್ನ ತಲೆಯನ್ನು ಓಡಿಸುವ ಗೋಜಿಗೆ 
ಹೋಗುವುದಿಲ್ಲ. ಗುದಮಾರ್ಗದಲ್ಲಿ ಗುದ 
ದಾ ಎರೆ ಇರುವುದು. ಇದು ಗುದಮಾರ್ಗ 
ವನ್ನು ಸದಾ ಮುಚ್ಚಿ ರುತ್ತ ದೆ. ಮಲ 
ವಿಸರ್ಜನೆಯ ಸಮಯದ ಲ್ಲಿ ಮಾತ್ರ 
ಸಡಿಲಾಗಿ ಮಲವು ಹೊರ ಹೋಗುವಂತೆ 
ಮಾಡುವುದು. ಇದರ ತಡೆಯನ್ನು ನಿವಾರಿ 
ಸಲು ಕಾಲರಾ ಸೂಕ್ತ್ಮ್ಮಾಣುವು ತನ್ನ 
ಪ್ರಭಾವ ಬೀರಿ ಈ ದ್ವಾರವು ಸದಾ ತೆರೆ 
ದಿರುವಂತೆ ಆಜ್ಞೆ ಮಾಡುತ್ತದೆ. ಹೀಗಾಗಿ 
ಮಾನವನು ಮಲವಿಸರ್ಜನೆಯನ್ನು ತನಗೆ 
ಗೊತ್ತಿಲ್ಲದಂತೆಯೇ ಮಾಡಬೇಕಾಗುತ್ತದೆ. 
ಅಂದರೆ ಕರುಳಿನ ನೀರು ಬಿಟ್ಟು ಬಿಡಜೀ 
ಸೋರುತ್ತ ಹೊ (ಗುವುದು. ಹೀಗೆ 
ಸೂಕ್ತಾ ಬಣವು ತಾನು ಹೊರಬೀಳಲು 
ಅನ್ನ ಮಾರ್ಗದ ಎರಡೂ ತುದಿಗಳನ್ನು 
ಬಳಸುತ್ತದೆ. 

ಇನ್ನೂ ಒಂದು ಕಾ ರ್ಯವ ನ್ನು 
ಸೂಕ್ತಾ ಣಿ ಸಾಧಿಸುತ್ತದೆ. ಅದೆಂದರೆ 
ಜಠರದ ಆಮ ರಸವು ಸ್ರವಿಸದಂತೆ ಮಾಡು 
ತ್ತದೆ, ಇದನ್ನು ಮಾಡುವುದರಿಂದ ಜಠರದ 


೫೨ 
ಮಾರ್ಗವಾಗಿ ಪ್ರ ಯಾಣಿಸಜೇಕಾದ 
ಸೂಕ್ಷ್ಮ ಜೀವಿಗಳು ಯಾವ ಆತಂಕವಿಲ್ಲದೇ 
ದಾಟುವುವು. 

ಮಾನವ ದೇಹದಿಂದ ನಿಸರ್ಗದಲ್ಲಿ ಸೇರಿದೆ 
ಮೇಲೆ ಸೂಕ್ಷ್ಮ ಜೀವಿಗಳು ತಮ್ಮ ಪಾಡಿಗೆ 
ತಾವು ಜೀವಿಸುತ್ತವೆ. 

ಕರುಳು ಮಾನವನದು. ಜಠರ ಮಾನವ 
ನದು, ಗುಡಮಾರ್ಗ ಮಾನವನದು. ಅವುಗಳ 
ವೆತೀಲೆ ಮಾನವನು ಅಸಿ ಷ್ಟು ಅಧಿಕಾರ 


ಸಾಕ್ಷರತೆ ಶಿಕ್ಷಣದ ಆರಂಭವೂ ಅಲ್ಲ ಅಂತ್ಮವೂ ಅಲ್ಲ; ಸ್ತ್ರೀ ಪುರುಷರನ್ನು 
ಸುಶಿಕ್ಷಿತರನ್ನಾಗಿ ನಾಡುವ ಸಾಧನೆಗಳಲ್ಲಿ ಒಂಡು. 


ನಮಗೆ ಅತಿಮುಖ್ಯವಾಗಿ ಬೇಕಾದ 
ಸಾಕಸ್ಟು ಬೆಳೆಯಬೇಕಾದರೆ ಜನತಾ ಶಿಕ್ಷಣದ ಹಿನ್ನೆಲೆ ಇರಬೇಕಾಗು 


ತ್ತದೆ, 


ಕೈ ಗಾರಿಕೆ 


ಪುಸ್ತಕ ಪ್ರಸಂಚ--ಸೆಷ್ಟೆಂಬರ್‌, ೧ 


ನಡೆಸಲು ಸಾಧ್ಯ. ಆದರೆ ಕಾಲರಾ 
ಕೋಗಾಣುವು ಮಾತ್ರ ತನ್ನ ಬುದ್ಧಿಮತ್ತೆ: 
ಯಿಂದ ತನ್ನ ದಬ್ಬಾಳಿಕೆಯನ್ನು ನಡೆಸು, 
ತ್ತದೆ. ತನಗೆ ಏನೇನು ಬೇಕು ಅದನ್ನು 
ದಬ್ಬಾಳಿಕೆಯಿಂದ ದುಡಿಸಿಕೊಳ್ಳುತ್ತದೆ. ' 
ತನ್ನ ಪೀಳಿಗೆಯನ್ನು ವೃದ್ಧಿ ಸಿಕೊಳ್ಳುತ್ತದೆ. 
ಇಷ್ಟೆಲ್ಲ ಮಾಡಿ ಕರುಳಿನಿಂದ ಹೊರಗೆ; 
ನೆಗೆದುಬಿಡುತ್ತದೆ. ಈ ರೋಗಾಣುವಿನ 
ಜಾಣತನ ಪ್ರಶಂಸನೀಯ. | 


ವತಿತತ್ತಿ ಬೇಸಾಯಗಳು 


--ಗಾಂಧೀಜಿ 


ಮಾನವನ ಚರಿತ್ರೆಯಲ್ಲಿ ಹಲವಾರು 
ರೀತಿಯ ಕ್ರಾಂತಿಗಳು ಉದ್ಭವಿಸಿ ಅವು 
ಗಳಿಂದ ಜೀವನಮಟ್ಟ ಬಹಳವಾಗಿ ಸುಧಾರಿ 
ಸಿಜೆ. ಇತ್ತೀಚಿಗಿನ ವೈಜ್ಞಾ ನಿಕ ಸಂಶೋಧನೆ 
ಗಳಿಂದ ಇದು ಇನ್ನೂ ಹೆಚ್ಚಿನ ಪ್ರಮಾಣ 
ದಲ್ಲಿ ಆಗಿದೆ ಎನ್ನಬಹುದು. ಈ ದಿಶೆಯಲ್ಲಿ 
ನಕಂತ್ರ ವಿದ್ಯೆ (ಬಯೋಟಿಕ್ಟಾಲಜಿ) 
ಓಂದು ಮುಖ್ಯ ಹೆಜ್ಜೆ. 
ಜೀವರಸಾಯನಶಾಸ್ತ್ರ, ಎಂಜಿನಿಯೆರಿಂಗ್‌ 
ಮತ್ತು ಮೈಕ್ರೊ ಬಯಾಲಜಿ ಮುಂತಾದ 
ವಿಜ್ಞಾ ನ ವಿಭಾಗಗಳನ್ನು ಆಧರಿಸಿ ಒಟ್ಟಾಗಿ 
ಸೂಕ್ಷ್ಮ ಜೀವಿಗಳ ಸಾಮರ್ಥ್ಯವನ್ನು 
ಯುಕ್ತವಾಗಿ ಉಪಯೋಗಿಸಿಕೊಳ್ಳಲು 


೧. ಜೆನೆಟಕ್‌ ಇಂಜಿನಿಯರಿಂಗ್‌ 


ರೀಕಾಂಬಿನೆಂ ಟ್‌ ಅಥವಾ 
ಡಿಎನ"ಎ ಟಿಕ್ಸಾ ಲಜಿ 


೨, ಎನ್‌ರ್ಳ್ಯ ನಂ” ಟಿಕ್ಟಾಲಜ -- 
೩. ಪ್ಲಾಟ್‌ಟಸ್ಯೂ ಕಲ್ಪ” ದರಾ 


೪. ಇಂಡಸ್ಟ್ರಿಯಲ್‌ ಮೈಕ್ರೊ. -. 
ಬಯಾಲಜಿ 


೫. ಇತರೆ ಸಾಧನಗಳು 


ಓವತಂತ್ರ ವಿದ್ಯೆಯ ಉಪಯೋಗಗಳು 


ಡಾ| ಬ, ಫಿ. ಕೃಷ್ಣಕಾಂತ್‌ 


ವಿಜ್ಞಾನಿ 
ಸಿ. ಎಫ್‌.ಟ.ಆರ್‌.ಐ 
ವ್ಕೊಸೂರಂ-೫೬೦೦೧೩ 


ಅಥವಾ ಹೆಚ್ಚು ಮಾಡಲು ಬಳಸಿಕೊಳ್ಳು 
ವುದಕ್ಕೆ ಜೈವತಂತ್ರ ನಿದ್ಯೈ ಎಂದು ಹೇಳ 
ಬಹುದು. ಅಂದರೆ ಈ ಸಾಧನಗಳನ್ನು 


ಒಂದಲ್ಲ ಒಂದು ರೀತಿಯಲ್ಲಿ ಬೇಕಾದ, 
ನಿರ್ದಿಷ್ಟವಾದ ಪರಿಣಾವಾ ಮತ್ತು ಫಲ 


ವನ್ನು ಪಡೆಯಲು ಉಪಯೋಗಿಸುತ್ತಾರೆ. 

ಈ ತಂತ್ರ ವಿದ್ಯೆಯನ್ನು ಕ್ರಿ.ಪೂ. ೬೦೦೦ 
ವರ್ಷಗಳಷ್ಟು ಹಿಂದೆಯೇ ಬೀರ್‌ಪೇಯ 
ಶಯಾರಿಸಲು ಉಪಯೋಗಿಸುತ್ತಿದ್ದ 
ವಿಷಯವನ್ನು ಬಾಬಿಲೋನಿಯದಲ್ಲಿ 
ದೊರೆತ ಒಂದು ಫಲಕದಲ್ಲಿ ಉಲ್ಲೇಖಿಸಿದೆ. 
ಪ್ರಸಕ್ತ, ಶತಮಾನ ಜೈವತಂತ್ರ ವಿದ್ಯೆಗೆ 
ಸುಗ್ಗಿ ಹಂಗಾಮು ಎನ್ನ ಬಹುದು. ಇದು 
ಬಳಕೆ ಆಗುವ ಕೆಲವು ವಿಭಾಗಗಳು: 


ಜೀನುಗಳ ತಾಂತ್ರಿಕತೆ ಅಥವಾ 
ಪುನಸ್ಸಂಯೋಜಿತ ಡಿಎನ್‌ಎ ತಂತ್ರ 


ಕಿಣ್ತ ತಂತ್ರವಿದೈ 
ಸಸ್ಯ ಅಂಗಾಂಶ ಕೃಷಿ 


ಕೈಗಾರಿಕಾ ಸೂಕ್ಷ್ಮಜೀನ ವಿಜ್ಞಾ ನ 


೧. ಜೆನೆಟಕ್‌ ಇಂಜಿನಿಯರಿಂಗ್‌ 

ಜೀನ್‌ ತಂತ್ರವಿದೈೆ 

ಜೆನೆಟಿಕ್‌ ಇಂಜನಿಯರಿಂಗ್‌ನಲ್ಲಿ 
ಡಿಎನ"ಎ ಮುಖ್ಯಪಾತ್ರ ವಹಿಸಿದೆ. 
ಜೀವಕೋಶದ ಕ್ರೋಮಾಸೊವಖ ಮತ್ತು 
ಸೂಕ್ಷ್ಮಜೀವಿಗಳ ಪ್ಲಾ ಸಿ ಒಡ್‌ನಲ್ಲಿ ಡಿಎನ್‌ಎ 
ಇರುತ್ತದೆ. ಜೀನಕೊಶದ ಜೈವಿಕ ಕ್ರಿಯೆ 
ಗಳನ್ನು ಇದು ನಿಯಂತ್ರಿಸುತ್ತದೆ ಮೆತ್ತು: 


ಇದರ ಆನುವಂಶಿಕಗುಣಗಳು ಒಂದು ಕೋಶ 
ಅರ್ಧವಾಗಿ ಎರಡಾಗಿ ವಿಭಜನೆಗೊಂಡಾಗ 


ಎಲ್ಲಾ ಕೋಶಗಳಿಗೂ ಬದಲಾವಣೆಯಿಲ್ಲದೇ 
ವರ್ಗಾಯಿಸಲ್ಪಡುತ್ತದೆ. 

ಮುಖ್ಯವಾಗಿ ಡಿಎನ"ಎ ನಾಲ್ಕು 
ನ್ಯೂಕ್ಲಿಯೋಟೈಡ್‌ ಬೇಸ್‌ಗಳಿಂದ ರಚಿತ 
ವಾಗಿದೆ. ಇವುಗಳೆಂದರೆ ಅಡೆನ್ಸೈನ್‌ ಗುವಾ 
ನೈನ್‌ ಸೈಟೋಸಿನ್‌ ಮತ್ತು ಥೈ ವಿಸಾನ್‌ 
ಜೀವಕೊ ಶದಲ್ಲಿ ಡಿಎನ್‌ಎದಿಂದ 
ಆಂ"ಎನ್‌ಎ ಉತ್ಪತ್ತಿಯಾಗುವುದು. 
ಆರ್‌"ಎನ್‌"ಎಯಿಂದ ಪ್ರತಿ ಮೂರತಿ 
ನ್ಯೂಕ್ಲಿ ಯೋಟ್ಭಿಡ್‌ಗೆ ಒಂದರಂತೆ 
ಅಮೈನೋ ಆಮ್ಲ ಕ್ರಮವಾಗಿ ಜೋಡಣೆ 
ಯಾಗಿ ಪ್ರೊ Weer ಉಂಟಾಗುತ್ತದೆ 
ಅಥವಾ ಪರೋಕ್ಷವಾಗಿ ಮತ್ತೊಂದು ಜೀವ 
ರಾಸಾಯನಿಕ ವಸ್ತುವಿನ ಉತ್ಪತ್ತಿಗೆ 
ಕಾರಣವಾಗುತ್ತದೆ. ಕೋಶದಲ್ಲಿ ಸಾಮಾನ್ಯ 
ವಾಗಿ ಡಿಎನ”ಎದಿ _ಗುಣವಾಗುವಿಕೆ ಅಥವಾ 
ಅದರಿಂದ ಜೀವರಾಸಾಯನಿಕ ಉತ್ಪಾದನೆ 
ಎಲ್ಲವೂ ನಿಯಂತ್ರಣದಲ್ಲಿರುತ್ತದೆ. ಅದಕ್ಕೆ 
ಬೇಕೆನಿಸಿದಾಗ ಮಾತ್ರ ಈ ಕಾರ್ಯ 
ನಿರ್ವಹಿಸುತ್ತದೆ. ಉದಾಹರಣೆಗೆ ಒಂದು 
ಹಾರ್ಮೋನಿನ ಉತಾ )ದನೆಯು ಡಿಎನ್‌ಎ 
ಯಿಂಡೆ ಒಂದು ನಿರ್ಧಿಷ್ಟ ಪ್ರಮಾಣ ಮತ್ತು 


ಪುಸ್ತ ಕ ಸ್ರಸಂಡ--ಸೆಸ್ಟೆಂಬರ್‌, ೧೯೯೬ | 


ಸಮಯದಲ್ಲಿ ಮಾತ್ರ ಉಂಟಾಗುತ್ತದೆ. ' 
ಹಾಗಿದ್ದಲ್ಲಿ ಈ ಹಾರ್ಮೋನನ್ನು ರಿಕಂತಕ ' 
ವಾಗಿ ಯಾವ ತಡೆಯೂ ಇಲದ, ಅದರೆ - 
ಉತ್ಪತ್ತಿಗೆ ಕಾರಣವಾ ದ ಡಿಎನ್‌ಎ 
ತುಣುಕನ್ನು ಬೇರೆಮಾಡ್ಕಿ ಮತ್ತೊಂದು ' 
ಮಾಧ್ಯಮದಲ್ಲಿಟ್ಟು ಹೆಚ್ಚಾಗಿ ಉತ್ಪತ್ತಿ ' 
ಮಾಡಲು ಸಾಧ್ಯವೇ? ಉತ್ತರ ಜೆನೆಟಿಕ್‌ ; 
ಇಂಜನಿಯರಿಂಗ್‌ ನಿಂದ ಸಾಧ್ಯ ಇದರ ಬಗ್ಗೆ 
ಸ್ಹಲ ಲ್ಪ ತಿಳಿಯೋಣ. | 

ಈ ಹಾರ್ಮೊೋನಿಗೆ ಕಾ ರಣವಾಥ 
ಡಿಎನ್‌ಎ ತುಣುಕನ್ನು ಗುರ್ತಿಸಿ, ಹೊಕೆ ' 
ತೆಗೆಯಲಾಗುತ್ತದೆ. ಸೂಕ್ಷ್ಮ' ಜೀವಿಗಳಲ್ಲಿ ' | 
ಡಿಎನ್‌ಎ ಕೊ ಸೋಸೋಮ್‌ನಲ್ಲಿ ಅಲ್ಲದೆ, 
ಪ್ಲಾಸ್ಮಿಡ್‌ ಎಂಬ ಕಣದಲ್ಲಿ ಕೂಡ ಇರು 
ತಡೆ. *'್ಲಾಸ್ಮಿಡ್‌ನಲ್ಲಿ ಡಿಎನ್‌ಎ ವೃತ್ತ್ವಾ "| 
ಕಾರವಾಗಿರುತ' ಡಿ ಈ ವೃತ್ತಾ ಕಾರಡೆ | 
ಡಿಎನ್‌ಎಯನ್ನು ಕತ್ತರಿಸಿ ಮೇಲೆ ಹೇಳಿದೆ : 
ಹಾರ್ಮೋನ್‌ಗೆ ಕಾರಣವಾದ ಡಿಎನ”ಎಯ : 
ತುಣುಕನ್ನು ಸೇರಿಸಿ ಪುನಃ ವೃತ್ತಾ ಕಾರೆ ' 
ವನ್ನು ಪೂರ್ತಿಗೊಳಿಸಲಾಗುತ್ತ ದೆ. ಇದಕ್ಕೆ 
ರೀಕಾಂಬಿನೆಂಟ್‌ ಡಿಎನ್‌ಎ ಎಂದೂ ಮತ್ತ್ತು ' 
ಈ ನಿಧಾನಕ್ಕೆ ರೀಕಾಂಬಿನೆಟ್‌ ಡಿಎನ್‌ಎ 1 


ಟಿಕ್ಲಾಲಜಿ ಅಥವಾ ಪುನಸ್ಸಂಯೋಜಿತ ! 
ಡಿಎನ್‌ಎ ತಂತ್ರವೆನ್ನು ವರು. ಹೀಗೆ : 
ಡಿಎನ್‌ಎಯನ್ನು ಕತ್ತರಿಸಿ 


ಪುನ- ' 
ಸ್ಪಂಯೋಜಿಸುವ ಕಾರ್ಯವನ್ನು ವಿಶಿಷ್ಟ | 
ವಾದರೆಸಿ ಕ್ಷನ್‌ ಎನ್ನ ಜೈಎರ್‌ ಗಳ ಸಹಾಯ 
ದಿಂದ ನಡೆಸುವರು. 

ಹೀಗೆ ಪುನಸ್ಸಂಯೋಜಿತ ಡಿಎನ್‌ಎ : 
ಯನ್ನು ಮತ್ತೆ ಆತಿಥೇಯ ಸೂಕ್ಷ್ಮಜೀವಿ | 
ಯಲ್ಲಿ ಹಾಯಿಸಿ ಹೆಚ್ಚು ಪ್ರಮಾಣದಲ್ಲಿ ' 
ಕೃಷಿಮಾಡಲಾಗುವುದು. ಇದರಿಂದಾಗಿ 


ಜೈ ವತಂತ್ರ ವಿದ್ಯೆಯ ಉಪಯೋಗಗಳು 


ಪ್ಲಾಸಿ ಡ್‌ ನಲ್ಲಿರುವ ಡಿಎನ್‌ಎಯ ಪ್ರತಿ 
ಕೂನಗಳ ಸಂಖ್ಯೆಯು ವೃದ್ಧಿ ಯಾಗಿ ಹೆಚ್ಚಿ ನ 
ಹಾರ್ಮೋನನ್ನು ಉತ್ಪಾದಿಸುವುದು. ತ 
ಪ್ರಕಾರವಾಗಿ ಅಪೇಕ್ಷಿತ" ಜೀವರಸಾಯನ 
ವಸು, ಉತ್ಪಾದನಾ ಸಾಮರ್ಥವಿರುವ 
ಡಿಎನ್‌ಎಯ ಪ್ರಯೋಜನ ಪಡೆಯ 
ಬಹುದು. ಈ ತಂತ್ರವಿದ್ಯೆಯಲ್ಲಿ ಇರುವು 
ದೊಂದೇ ಸವಾಲು. ಅದೇನೆಂದರೆ ಅಪೇಕ್ಷಿತ 
ವಸ್ತು. ಉತ್ಪಾದನಾ ಸಾಮರ್ಥ್ಯವಿರುವ 
| ಡಿಎನ್‌ಎ ತುಣುಕನ್ನು ಪತ್ತೆಹಚ್ಚುವುದು. 


ಇನ್ಸುಲಿನ್‌ ಮತ್ತು 
ಸೊಮಟೋಸ್ವಾಟನ್‌ ಹಾರ್ಮೋನ್‌ 
ಉತ್ಪಾದನೆ 


ಪ್ರಪಂಚದಲ್ಲಿ ಮಧುಮೇಹ ಖಾಯಿಲೆ 
ಯಿಂದ ಬಹಳ ಮಂದಿ ನರಳುತ್ತಿದ್ದಾರೆ. 
ಇದು ಗುಣಮುಖವಾಗುವುದು ಅತಿ ಕಷ್ಟ 
ವಾದರೂ ಇದನ್ನು ಹತೋಟಯಲ್ಲಿಡ 
ಬಹುದು. ಇನ್ಸುಲಿನ್‌ ಎಂಬ ಹಾರ್ಮೊನಾ 
ಇದರ ಚಿಕಿತ್ಸೆಯಲ್ಲಿ ಬಹಳ ಮುಖ್ಯವಾದ 
ಪಾತ್ರ ವಹಿಸಿದೆ. ಇತ್ತೀಚೆಗೆ ಇದರ ಬೇಡಿಕೆ 
ಹೆಚ್ಚಾಗಿದೆ. ಜೀನ್‌ ತಂತ್ರದಿಂದ ಇದನ್ನು 
ಹೆಚ್ಚು ಪ್ರ ಮಾಣದಲ್ಲಿ ಉತ್ಪಾ ತಡ 
ಸಾಧ್ಯವಾಗಿದೆ. 

ಮನುಷ್ಯ ನ ಕರುಳಿನಲ್ಲಿ ದೊರೆಯುವ 
| 'ಖೀಹಿಯಾಕೋರಿ ಎಂಬ ಜೀವಾಣುವಿನ 
ಡಿಎನ್‌ ಎಯಲ್ಲಿ ಇನ್ಸುಲಿನ” ಉತ್ಪಾದಿಸಬಲ್ಲ 
ಜೀನಿನ ತುಣುಕನ್ನು ನ ೋಟಸಿತಂತರೆ 

ಇನ್ನು ಲಿನ್‌ ಉತಾ ದಿಸಬಹುಜಿಂದು ಕಂಡು 
ಒಡಿದಿದ್ದಾ ಕಿ ಈ ರೀತಿ ಉತ್ಪಾದಿಸಿದ 
ಇನ್ನುಲಿನನ್ನು ಮಾರಾಟಕ್ಕೆ ಬಿಡುಗಡೆ 
ಮಾಡಿದ್ದಾರೆ. 


ದೇಹದ ಬೆಳವಣಿಗೆಗೆ ಆತ್ಯಾವಶೃಕವಾಗಿ 
ಬೇಕಾಗುವ ಗ್ರೋತ್‌ ಹಾರ್ಮೊನನಸ್ಸಿ 
ಸಹ ಇದೇ ತಂತ್ರದಿಂದ ಪಡೆಯಲು ಸಾಧ್ಯ 
ವಾಗಿದೆ. ಹೀಗೆ ಉತ್ಪಾದಿಸಿದ ಹಾರ್ನೊ! 
ನನ್ನು ಬೆಳವಣಿ ಗೆ ಕುಂಠಿತವಾಗಿರುವ 
ಮಕ್ಕಳ ಮೇಲೆ ಪ್ರಯೋಗಿಸಿ ೧೯೮೧ ರಲ್ಲಿ 
ಒಳ್ಳೆ ಫಲಿತಾಂಶ ಹೊಂದಲಾಗಿದೆ. ಮುಂಡೆ 
ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾ ದಿ 


ಸುವ ಸಾಧ್ಯತೆಯ ಬಗ್ಗೆ ಇನ್ನೂ ಕಾರ್ಯ 
ನಡೆಯುತ್ತಲಿದೆ. ಇದು ಮಾನವನಿಗೇ 
ಅಲ್ಲಜೆ ಜಾನುವಾರುಗಳ ತೂಕ ಹೆಚ್ಚಿಸಲು 
ಮತ್ತು ಹಾಲು ಉತ್ಪಾದನೆ ಹೆಚ್ಚು 
ಮಾಡಲು ಉಪಯೋಗಿಯಾಗಿದೆ. 

ಗಿಣ್ಣು ಅಥವಾ ಚೀಸ್‌ ಉತ್ಸಾ ) ದನೆಯಲಲ್ಲಿ 
ಕೆನ್ನಿ. ಎಂಬ ಕಿಣ್ವ ವನ್ನು ಹೆಚ್ಚಾ ಗಿ ಉಪ 
ಯೋಗಿಸುತ್ತಾರೆ. ಇ ಬಹಳ ್ಪ್ಗ್ಪ 
ಯಾಗಿದ್ದು ಉತ್ಪಾದನಾ ಪ್ರಮಾಣ 
ಅತ್ಯಲ್ಪ. “ಈಗ ಈ ಕಿ ವನ್ನು ಉತ್ಪಾ ದಿಸ 
ಬಲ್ಲ ಜೀನಿನ ತಕಕ ಕ" 
ಮತ್ತು ಈಸ್ಟ್‌ ಎಂಬ ಸೂಕ್ಷ್ಮ ಜೀವಿಯಲ್ಲಿ 


ಇದನ್ನು ವಿನಸ್ಸ ಯೋಜಿಸಿ ಹೆಚ್ಚು 
ಪ್ರಮಾಣದಲ್ಲಿ ಕನ್ನಿನನ್ನು ಸಜಿಯೆ 
ಲಾಗಿದೆ. 
ಇಂಟಿರ್‌ಫೆರಾನ್‌ 

ಮನುಷ್ಯ ನಿಗೆ ಅಥವಾ ಪ್ರಾ ಣಿಗಳಿಗೆ 
ವೈರಸ್‌ Sats Hato ದೇಹ 


ದಲ್ಲಿನ ಕೋಶಗಳು ಇಂಟರ್‌ ಫೆರಾನ್‌" ಎಂಬ 
ವೈ ರಸ್‌ ನಿರೋಧಕ ವಸ್ತು ವನ್ನು 
ಟಂ, ದಿಸುತ್ತವೆ. ಇದುವರೆವಿಗೂ ವೈರಸ್‌ 
Na "ಯಾವ ಮದ್ದೂ ಕಂಡು 
ಜಡಿದಿಲ್ಲವಾದ್ದರಿಂದ ಈ ಇಂಟರ್‌ಫೆ 


೫೬ 


ನನ್ನು ಜೀನು ತಂತ್ರದಿಂದ ಉತ )ದಿಸಲು 
ಪ್ರಯತ್ನ ನಡೆದಿದೆ. ಸಣ್ಣ ಪ್ರಮಾಣದ 
ಉತ್ಪಾದನೆಯಲ್ಲಿ ಒಳ್ಳೆ ಫಲಿತಾಂಶ ತಂದು 
ಕೊಟ್ಟಿದೆ. ಇದು ವೈರಸ್‌ ಖಾಯಿಲೆಗೆ ಒಳ್ಳೆ 
ಔಷಧವಾಗಿದೆ. 


ಸೆಂಶ್ಲೆ ಹಿತ ಲಸಿಕೆ 


ರೋಗ ನಿರೋಧಕ ಲಸಿಕೆಗಳ ನ್ಷು 
ಪಡೆಯಲು ಈ ತಂತ್ರವನ್ನು ಉಪಯೋಗಿಸ 
ಬಹುದು. ಜಾನುವಾರುಗಳು ಕಾಲು ಬಾಯಿ 
ಜ್ವರಕ್ಕೆ ತುತ್ತಾಗುವುದು ಎಲ್ಲರಿಗೂ ತಿಳಿದ 
ವಿಷಯ. ಈ ರೋಗನಿರೋಧಕ ಶಕ್ತಿ 
ಯನ್ನು ಜಾನುವಾರುಗಳಲ್ಲಿ ಪ್ರೇರೇವಿಸಬಲ್ಲ 
ಲಸಿಕೆಯನ್ನು ಉತ್ಪಾದಿಸಲು ಈ ತಂತ್ರ 
ಉಪಕಾರಿಯಾಗಿದೆ. 


ಕೃಷಿಯಲ್ಲಿ ಆಗುನ ಉಸಯೋಗಗಳು 


ಸಸ್ಯಗಳ ಬೆಳವಣಿಗೆಗೆ ಸಾರಜನಕದ 
ಆವಶ್ಯಕತೆ ಬಹಳ. ಆದ್ದ ರಿಂದಲೇ 
ಸಾ ಎಭಾವಿಕ ಮತ್ತು ಕೃತಕ ಗೊಬ್ಬರಗಳ 


ಉಸಯೋಗ ಅತ್ಯಾವಶ್ಯಕವಾಗಿದೆ. ಹುರುಳಿ 
ಕಾಯಿ, ಸೋಯಾಬೀನ್ಸ್‌ ಮುಂತಾದ 
ಕೆಲವೇ ಸಸ್ಯಗಳಿಗೆ ಸಾರಜನಕವನ್ನು 
ಉಪಯೋಗಿಸಿಕೊಳ್ಳುವ ಸಾಮಥ್ಯ 
ಹೆಚ್ಚು. ಕಾರಣ ಇದರ ಬೇರಿನಲ್ಲಿ ಗಂಟು 
ಗಳಲ್ಲಿರುವ ಸೂಕ್ಷ್ಮಜೀವಿಗಳು. ಇವಕ್ಕೆ 
ನಿಸರ್ಗದಲ್ಲಿರುವ ಸಾರಜನಕವನ್ನು ನೇರ 
ವಾಗಿ ನೈಟ್ರೀಟ್‌ ಮತ್ತು ಅನೋನಿಯಾಕ್ಕೆ 
ಪರಿನರ್ಕಿಸುವ ಆರ್ಹತೆ ಇಡೆ. ಈ ಆರ್ಹತೆ 
ಇದರ ಜೀನಿನಲ್ಲಿ ಅಡಗಿವೆ. ಇದನ್ನು ಗುರುತಿಸ 
ಲಾಗಿದೆ. ಇದಕ್ಕೆ "ನಿಫ್‌'ಜೀನ್‌ ಎಂದೂ 
ಹೆಸರು, ಈ ಜೀನನ್ನು ಸಸ್ಯದ ಜೀನಿ 


ಪುಸ್ತಕ ಸ್ಪಹಂಚ-- ಸೆಪ್ಪೈಂಬರ”, ೧೯೯೩ | 


ನೊಂದಿಗೆ ಸಂಯೋಜಿಸಲು ಪ್ರಯತ್ನ ' 
ಮಾಡಲಾಗುತ್ತಿದೆ. ಸಸ್ಯ ಶಾಸ್ತ್ರದ ಇತಿಹಾಸ | 
ದಲ್ಲೇ ಇದೊಂದು ಮಹತ್ತರವಾದ ಹೆಜ್ಜೆ | 
ಎನ್ನ ಬಹುದು. ಏಕೆಂದರೆ ಇದು ಫಲಿಸಿದಕೆ ' 
ಮಾನವನ ಹಸಿವು ಇಂಗಿದಂತೆಯೇ ಮತ್ತೂ ' 
ಆಹಾರದ ಕೊರತೆ ನೀಗಿದಂತೆಯೇ. ಸಸ್ಯವು ' 
ನೇರವಾಗಿ ಸಾರಜನಕವನ್ನು ಪಯೋಗಿಸಿ | 
ಕೊಂಡು ಹೇರಳವಾಗಿ ಆಹಾರ ನೀಡೆ, 
ಬಲ್ಲುದು ಮತ್ತು ಸಸ್ಯಗಳಿಗೆ ಗೊಬ್ಬರಗಳ 
ಅವಶ್ಯಕತೆಯೇ ಉದ್ಭವಿಸುವುದಿಲ್ಲ | 

ಆಹಾರ ಧಾನ್ಯಗಳ ಕೃ ಸಿಯಲ್ಲಿ" 
ಉಪಯೋಗಿಸಲ್ಪಡುವ ಕೀಟನಾಶಕಗಳಲ್ಲಿ 
ಬ್ಯಾಸಿಲಸ್‌ ತುರಿಂಜಿಯೆನ್ಸಿಸ್‌ ಎಂಬ ' 
ಸೂಕ್ಷ್ಮಜೀನಿಯನ್ನು ಉಪಯೋಗಿಸಲಾಗು j 
ತ್ರಿದೆ. ಇದು ಒಂದು ರೀತಿಯ ವಿಷಕಾರಿ ' 
ಯಾದ ಕೀಟನಾಶಕವನ್ನು ಉತ್ಪಾದಿಸು , 
ತ್ತದೆ. ಈ ರೀತಿ ಉತ್ಪತ್ತಿಯಾದ ಕೀಟ 
ನಾಶಕದ ಪರಿಣಾಮವನ್ನು ಜೀನ್‌ ತಂತ್ರ : 
ದಿಂದ ಹೆಚ್ಚುಮಾಡಲು ಸಂಶೋಧನೆಗಳು | 
ನಡೆಯುತ್ತಲಿದೆ. ಇತ್ತ 

ಹೀಗೆ ಇನ್ನೂ ಹಲವಾರು ಉಪಯೋಗೆ 
ಗಳನ್ನು ಈ ತಂತ್ರದಿಂದ ನಡೆಯಲುಸಾಧ್ಯ. | 
ಇದರಲ್ಲಿ ಮುಖ್ಯವಾಗಿ ಜೀನಿನ ತುಣುಕನ್ನು ' 
ಗುರ್ತಿಸುವುದು ಮತ್ತು ಪ್ರ ತೈೇಕಿಸುವುದೂ 
ಕಸ್ಟಕರವಾದ ಕೆಲಸ. ಆನಂತರ ಮುಂದಿನ ' 
ಸಂಶೋಧನೆಗಳು ಸು ವ್ಯವಸ್ಥಿತವಾಗಿ | 
ಸಾಗಲು ಸಹಕಾರಿ. 


೨. ಸಿಣ್ವ ತಂತ್ರನಿದ್ಯೈೆ--ಎನ್‌ ಜೈವ್‌ | 
ಬೆಕ್ನಾಲಜಿ 


ಜೀವಕೋಶದಲ್ಲಿ ಹಲವಾರು ಬಗೆಯ 
ಜೀವರಾಸಾಯನಿಕ ಕ್ರಿಯೆಗಳು ಸದಾ 


ಜೈ ವತಂತ್ರ ವಿದ್ಶೆಯ ಉಪಯೋಗಗಳು 


ನಡೆಯುತ್ತಿರುತ್ತವೆ. ಈ ಕ್ರಿಯೆಗಳನ್ನು 
ಕಿಣ್ವ ಅಥವಾ ಎನ್‌ ಜೈವರ್‌ಗಳ ಸಹಾಯ 
ದಿಂದ ನಿಯಂತ್ರಿಸಲ್ಪಡುತ್ತದೆ. ಕಿಣ್ವ 
ಗಳನ್ನು ಕೋಶದಿಂದ ಹೊರತೆಗೆದು, ಶುದ್ಧ 


ಕರಿಸಿ ಅದರ ಕಾರ್ಯಪ್ರ ವೃ ತ್ರ 3, ಯನ್ನು 
ಉಪಯೋಗಿಸಬಹುದು. 


ಕಿಣ್ವಗಳ ಸಾಮರ್ಥ್ಯ ಬಹಳ ಹೆಚ್ಚು. 
ಸಾಮಾನ್ಯ ಒತ್ತಡದಲ್ಲಿ ಇವು ೪5 ಸೆಂ. 
ನಿಂದ ೮೦% ಸೆಂ. ನವರಿಗೆ ಬೇರೆ ಬೇಕೆ 
ಜೀವರಾಸಾಯನಿಕ ಕ್ರ ಯೆಗಳ ನ್ನು 
ವೇಗೋತ್ಸರ್ಷಗೊಳಿಸುತ್ತವೆ. ಈ ಕಾರಣ 


ದಿಂದಲೇ ಮಾನವನು ಬಹಳ ಹಿಂನಿನಕಾಲ 
ದಿಂದಲೂ ಇದರ ಉಪಯೋ!ಗಪಡೆದತಿ 
ಕೊಂಡು ಬಂದಿದ್ದಾನೆ. ಆಧುನಿಕವಾಗಿ 


ಇದನ್ನು ಹಲವಾರು ವಿಧಗಳಲ್ಲಿ ಉಪ 


ಯೋಗಿಸಲಾಗಿದೆ. 
ಶುದ್ಧೀಕರಿಸಿದ ಕಿಣ ಗಳನ್ನು ಒಂದು 


ಸ್ಥಿರೀಕೃತವಾದ ಮತ್ತು ನಿಷ್ಕ್ರಿಯ ಗುಣ 
ವುಳ ತ ವಸ್ಮುವಿನೊಡನೆ ಸಂಯೋಜಿಸಲಾಗು 
ತ್ತದೆ. ಹೀಗೆ ಸ್ಲಿರೀಕರಿಸಿದ ಎನ್‌ಜೈೈವರ್‌ನ್ನು 
ದೊಡ್ಡ ಕೊಳವೆಗಳಲ್ಲಿ ತುಂಬಿ ಅದರಲ್ಲಿ 
ಕಿಣ್ವಕ್ರಿಯೆಯನ್ನು ಪ್ರಚಜೋದಿಸಲಾಗು 
ತ್ತದೆ. ಒಂದು ಕಡೆಯಿಂದ ಕ್ರಿಯಾವಸ್ತು 
ವನ್ನು ಹಾಯಿಸಿದಾಗ ಮತ್ತೊಂದು ಕಡೆ 
ಯಿಂದ ಕ್ರಿಯಾಫಲಗಳು ಹೊರಬರುತ್ತವೆ. 
ಇಂತಹ ತಂತ್ರಜ್ಞಾ ನವನ್ನು ಜೀರಿ ಬೇರೆ 
ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಶುದ್ಧಿ 
ಕರಿಸಿದ ಕಿಣ ಕೈ ಬದಲಾಗಿ ಇಡೀ ಜೀವ 
ಕೋಶವನ್ನ ಕಿಣ್ವ ಸಂಕೀರ್ಣದ ರೀತಿಯಲ್ಲಿ 
ಸ್ಮಿರೀಕರಿಸಿ ಉಪಯೋಗಿಸಬಹುದು. 
ಪ್ರ ಎನ್‌ಜೈ ಮ್‌ ತಂತ್ರ ಜ್ಞಾ ನವನ್ನು 

ಹೆಚ್ಚಾಗಿ wad ಸಾಮಗ ಗಳ ಉತ್ಪಾ ದಕೆ 
ಯಲ್ಲಿ ಬಳಸಲಾಗಿದೆ. ಉದಾಹರಣೆಗೆ... 


nt 


ಮೆಕ್ಕೆಜೋಳದ ಒಟ್ಟಿ ನಲ್ಲಿರುವ ನಿಷ್ಕ 
ಪದಾರ್ಥವನ್ನು (ಸ್ಟಾರ್ಚ್‌) ಮೂರು 
ಕಿಣ್ವಗಳ ಸಹಾಯದಿಂದ ಗ್ಲುಕೋಸ್‌ 
ಸಕ್ಕರಪಾಕ ಮತ್ತು ಅತಿಸಿಹಿಯಾದ 
ಫ್ರಕ್ಟೋಸ್‌ ಭರಿತ ಜೋಳದ ಸಕೃರೆಸಾಕ 
ವನ್ನು ತಯಾರಿಸಿದ್ದಾರೆ. 

ಪ್ರಥಮವಾಗಿ ಅಲ್ಫಾ ಅನೆ ಲೇಸ್‌ 
ಮತ್ತು ಗ್ಲುಕೋಅಮೈಲ ಲೇಸ್‌ ಎಂಬ ಕಿಣ್ವ 
ಗಳೊಡನೆ ಗಂಜಿಯ ರೂಪದಲ್ಲಿರುವ ಪಿಷ್ಟ 
ಪದಾರ್ಥವನ್ನು ಕ್ರಮವಾಗಿ ಸಂಸರ್ಕಿಸಿ 
ದಾಗ ಗ್ಗ ಕೋಸ್‌ ಸಿರಪ್‌ ಉತ್ಪತ್ತಿಯಾಗು 
ತ್ತದೆ. ಇದನ್ನು ಪ್ರತ್ಯೇಕಿಸಬಹುದು 
ಅಥವಾ ಇದನ್ನು ಗ್ಗ ಕೋಸ್‌ ಐಸೋವಿ 
ರೇಸ್‌ ಕಿಣ್ವರೊಡಸೆ ನಂತರೆ ಸಂಪರ್ಕಿಸಿ 
ದಾಗ ಫ್ರಕ್ಟೋಸ್‌ ಭರಿತ ಜೋಳದ ಸಕ್ಕರೆ 
ಪಾಕಹೈಫ್ರಕ್ಗೊ (ಸ್‌ ಕಾರ್ನ್‌ಸಿರಪ್‌ 
ಉಂಟಾಗುತ್ತದೆ. ಇದರಲ್ಲಿ ಶೇ. ೫೫ ರಿಂದ 
೯೦ ಭಾಗ ಅತಿ ಸಿಹಿಯಾದ ಫ್ರಕ್ಟೋಸ್‌ 
ಅಂಶವಿರುವುದು. ಇದನ್ನು ಸಿಹಿಪಾನೀಯ 
ತಯಾರಿಕೆ ಮತ್ತು ಸಂಸ್ಕರಿಸಿದ ಆಹಾರ 


A 
ತಯಾರಿಕೆಯಲ್ಲಿ ಉಸಯೋಗಿಸುತ್ತಾ ರ್ತಿ. 


ಜೀವಕೋಶದ ನಾರಿನಿಂದ 
ಗ್ಲೂಕೋಸ್‌ 


ನಿಸರ್ಗದಲ್ಲಿ ಸಸ್ಯಗಳಿಂದ ಹೇರಳವಾಗಿ 
ಉತ್ಪತ್ತಿಯಾಗುವ ವಸ್ತು ಸೆಲ್ಯುಲೋಸ್‌, 
ಇದು ಸಾ ಎಭಾವಿಕವಾಗಿ ಗ್ಗ ಕೋಸ್‌ಗೆ 
ಪರಿನರ್ತಿತವಾಗುತ್ತದೆ. ಈ ಕ್ರಿಯೆಯಲ್ಲಿ 
ಹಲವು ಕಿಣ್ವಗಳು ಸಂಯುಕ್ತವಾಗಿ ಭಾಗಿ 
ಯಾಗಿವೆ. ಈ ಕಿಣ್ತಗಳಿಗೆ ಒಟ್ಟಾಗಿ 
ಸೆಲ್ಯುಲೇಸಸ್‌ ಎಂದು ಕರೆಯುವರು. 
ಇವುಗಳು ಮನುಷ್ಯನಿಗೆ ಜೀರ್ಣಮಾಡಿ 


ಕೊಳ ಕೈಲಸಾಧ್ಯವಾದ ಸೆಲ್ಕೊಲೋಸನ್ನು 
ಗ್ಲೂಕೋಸ್‌ಗೆ ಪರಿವರ್ತಿಸುತ್ತವೆ. ಇದನ್ನು 
ಕಿಣ್ವತಂತ್ರ ಮತ್ತು ಪುನಸ್ಸಂಯೋಜಿತ 
ಜೀನುತಂತ್ರದಿಂದಲೂ ಗ್ಲೂ ಕೊ ಸ್‌ 
ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತಿದೆ. 

ಭತ್ತದ ಹುಲ್ಲು, ಕಬ್ಬಿನ ರಸಹಿಂಡಿದ 
ನಾರಿನ ಅಂಶಗಳನ್ನು ಗ್ಲೂಕೋಸ್‌ಗೆ 
ಮಾರ್ಪಡಿಸಬಹುದು. ಪಾಶ್ಚಾತ್ಯ ದೇಶ 
ಗಳಲ್ಲಿ ಇದರಿಂದ ಇಂಧನಕ್ಕೆ ಯೋಗ್ಯವಾದ 
ಅಲ್ಫೋಹಾಲನ್ನು ತಯಾರಿಸುತ್ತಿ ದ್ಹಾರೆ. 

ಹೀಗೆ ಇನ್ನೂ ಅನೇಕ ಜೀವರಸಾಯನಿಕ 
ವಸ್ತುಗಳ ಉತ್ಪಾದನೆಯಲ್ಲಿ ಕಿಣ್ವತಂತ್ರ 
ವನ್ನು ಅಳವಡಿಸಲಾಗಿದೆ. 


೩. ಸಸ್ಯ ಅಂಗಾಂಶ ಕೈಷಿ- 

ಪ್ಲಾಂಟ್‌ ಟಸ್ಕೂ ಕಲ್ಹರ್‌ 

ಒಂದೇ ಒಂದು ಅಂಗಾಂಶ ಕೋಶದಿಂದ 
ಅದೇ ರೀತಿಯ ಹಲವಾರು ಕೋಶಗಳನ್ನು 
ಕ್ಟ ತಕವಾಗಿ ಪ ಶ್ರಯೋಗಶಾಲೆಗಳಲ್ಲಿ ಬೆಳೆಯ 
ಇಚುದು. ಇದಕ್ಕೆ ಟಓಷ್ಯೂಕಲ್ಲ ೦" ಅಥವಾ 
ಆಂಗೋಶ ಕೃಷಿ ನಿಕ ತ್ತಾರೆ. ಸಸ್ಯ ಕೋಶ 
ದಿಂದ ಆಗುವ ಕ್ಸ ಸಿಗೆ ಪಾ ಟ್‌ ಓನ್ಯೂ 
ಕಲ್ಪ ರ್‌ ಅಥವಾ” ಸಸ್ಯ ಅಂಗಾಂಶ ಕ್ರ k 
ಎದು ಹೆಸರು. ಮುಂದೆ ಹೀಗೆ ಬೆಳೆದ 
ಕೋಶ ಸಮೂಹವನ್ನು ಹಂತಹಂತವಾಗಿ 
ಬೇರೆಬೇಕೆ ಮಾಧ್ಯಮಗಳಲ್ಲಿ ಬೆಳೆದು ಸಣ್ಣ 
ಗಿಡವನ್ನಾ ಗಿ ಮಾರ್ಪಡಿಸಬಹುದು. ಈ 
ತಂತ್ರಜ್ಞಾ ನವೂ ಒಂದು ಅಮೂಲ್ಯವಾದ 
ಜೈವತಂತ್ರ ವಿದ್ಯ, ಇದರಿಂದಾಗುವ 
ಉಪಯೋಗಗಳನ್ನು ತಿಳಯೋಣ. 

ಸಾಮಾನ್ಯವಾಗಿ ಸಸಾ $ಭಿನೃದ್ದಿ ಅದರೆ 
ಬೀಜದ ಸಹಾಯದಿಂದ ಅಗೆ ನೆ. ಇದಕ್ಕೆ 


ಪುಸ್ತ ಕ ಪ್ರಪಂಹ-ಸೆಪ್ರೆಂಬರ್‌, ೧ 


ಹೆಚು ಸಮಯಬಜೇಕಾಗುತ್ತದೆ. ವ 
ವಾಗಿ ನಮಗೆ ಬಹೂಪಯೋಗಿಯಾಗಿರ 
ಮರಗಳ ಉತ್ಪಾದನೆಗೆ ಹಲವಾರು 
ಗಳೇ ಆಗುತ್ತವೆ. ಅಂಗಾಂಶ ಕೃಷಿ ತ್ರ. 
ಈ ವಿಚಾರದಲ್ಲಿ ಬಹಳ ಸಹಾಯಕವಾ , 
ಗಿಡದ ಯಾವುದಾದರೊಂದು ಭಾ ದಿಂದ 
ತೆಗೆದ ಅಂಗಾಂಶವನ್ನು ಕೃತಕವಾಗಿ ಬೆಳೆದು. 
ಅದನ್ನು ಬೇರೂರಿದ ಗಿಡವನ್ನಾ \ 
ಮಾರ್ಪಡಿಸಿ ಬೀಜದ ಸಹಾಯವಿಲ್ಲಜೆಯೇ' 
ಹಲವಾರು ಸಸಿಗಳನ್ನು ಅತಿ ಕಡಿಮೆ ಕಾ 
ನಲ್ಲಿ ಬೆಳೆಯಬಹುದು. ನಂತರ ಇದನ್ನೂ 
ಹಂತಹಂತವಾಗಿ ಹೊರಗಿನ ವಾತಾವರಣಕ್ಕೆ. 
ಹೊಂದಿಸಿ ಬೆಳೆಯ ಬಹುದು. ನು 
ಇತ್ತೀಚಿಗಿನ ಅರಣ್ಯಾಭಿವೃದ್ಧಿ ಕಾರ್ಯದಲ್ಲಿ 
ಬಹಳ ಉಪಯೋಗಿ. ' 
ಸಸ್ಯಗಳೂ ಮಾನವನಂತೆ ಹೆಚ್ಚು ಕೋಗ' 
ಗಳಿಗೆ ತುತ್ತಾ ಗತೊಡೆಗಿವೆ. ಸಸ್ಯಾಂಗ ಕೃ 
ತಂತ ದಿಂದ ರೋಗನಿರೋಧಕ ಸಸ್ಯಗಳ ತ್ನ 
ಬೆಳೆಯಬಹುದು. ಗಿಡದ ತುಟ್ಟತ ದಿಯ 
ಆತಿ ಚಟುವಟಕೆಯಿಂದ ಕೂಡಿದ, 
ಬೆಳೆಯುತ್ತಿರುವ ಮೆರಿಸ್ಸೈನರ್‌ ಎಂಬ ಭ | 
ಸಾ ಎಭಾನಿಕವಾಗಿಯೇ ಕೋಗರಹಿತ 
ತ್ತದೆ. ಈ ಅಂಗಾಂಶವನ್ನು ಕೃಸಿಮಾತಿ' 
ಕೋಗರಹಿತ ಸಸ್ಯಗಳನ್ನು ಪಡೆಯಲಾಗಿದೆ. ' 
ಉನಾಹರಣೆಗೆ ವೈರಸ್‌ ಕೋಗ ನಿರೋಧಕ 
ಕಬಿ ಶನ ತಳಿಗಳನ್ನು ಬೆಳೆಯಲಾಗಿದೆ. « 
A ್ರ (ಗಂಧ, ತೇಗ ಮತ್ತು, ರಬ ರ್‌ಮುಂತ 
ಅತ್ಯುಪಯುಕ್ತ ಸಸ್ಯಾಭಿವೃದ್ಧಿ ದಿಗೆ 
ಈ ತಂತ್ರ ಒಂದು ವೆಕಿಯತೆಡಾಗಿಷೆ. | 
ಈ ತಂತ್ರದಿಂದ ತಾಳೆಎಣ್ಣೆ ಉತ್ಪಾದನೆಗೆ" 
ಹೆಸರಾದ ತಾಳೆ ಗಿಡಗಳನ್ನು ಮಲೇಶಿಯ್ಕಾ 
ಆಫ್ರಿಕಾಜೀಶ ಮುಂತಾದೆಡೆ. ಯಥೇಶ 


ಹೈನತೆಂಕ್ರ ವಿದ್ಯೆಯೆ ಉಪಯೋಗಗಳು 


ವಾಗಿ ಬೆಳೆದಿದ್ದಾ ರೆ. ಪರಿಣಾಮ ಹೊರ 
ದೇಶಕ್ಕೆ ಧಾರಾಳವಾಗಿ ಶಾಳೆಎಣ್ಣೆಯ ರಫ್ತು 
ಕೊ” ವಿದೇಶೀ ವಿನಿಮಯಗಳಿಕೆ. ಹೆಚ್ಚು 
ಇಳುವರಿ ನೀಡುವ ಹಣ್ಣು ತರಕಾರಿ ವ ಮೆತ್ತು 
7 ಸಸ್ಯಾಭಿವೃದ್ಧಿ ಕೂಡ ಇದೆರಿಂದೆ 
| ಸಾಧ್ಯ 

py ಸಸ್ಯದಿಂದ ಉತ್ಪಾದನೆಯಾಗುವ ಬಣ್ಣ 
ಗಳು, ಸುವಾಸಿತ ದ ಠ್ರೈವ್ಯಗಳು ಮಂತಾದ 
ವಸ್ತುಗಳನ್ನು ಗಿಡವನ್ನು ಬೆಳೆಯಜಿಯೇ 
ಪ್ರಯೋಗಶಾಲೆಯಲ್ಲಿ ಅಂಗಾಂಶ ಕೃಷಿ 
ಯಿಂದ ಪಡೆಯುವ ಸಾಧ್ಯತೆಯನ್ನು 
ಪ್ರಯತ್ನಿ ಸಲಾಗುತ್ತಿದೆ. ಪುರಾಶನ ಕಾಲ 
ದಿಂದ ರೂಢಿಯಲ್ಲಿರುವ ಅಯುರ್ವೇದ 
ಚಿಕಿತ್ಸೆಗೆಬೇಕಾಗುವ ಅತ ೈಮೆಲ್ಯವಾದ 
| ಮೂಲಿಕೆಗಳನ್ನು ಉಶಾ ಿದಿಸುವುದಕ್ಕೆ ಪ್ರಾ 
| ತಂಶ ವಿದ್ಯ ಒಂದು ವರವಾಗಿ 
"ಬಹುದು. ಏಕೆಂದರೆ ಔಷಧ ತಯಾ 
ಶೀಘ್ರ ಹಣಗಳಿಕೆಯ ದೃಷ್ಠಿ ತ 
ಮೂಲಿಕೆಗಳ ನಾಶ ದಿನೇದಿನೇ ಹೆಚ್ಚು ತ್ತಿದೆ. 
ಈ ಕಾರಣದಿಂದ ಮೂಲಿಕೆಗಳು 'ಅದಶ ೈಶ್ಯ 
ವಾಗುವ ಮುನ್ನ ಅದನ್ನು ಅಂಗಾಂಶ ಕೃ ಸಿ 
ವಿಧಾನದಿಂದ ಸಂರಕ್ಷಿಸಬಹುದು ಮತ್ತು 
ಅದರ ಬೆಳೆಯನ್ನು ಶೀಘ್ರ ಗತಿಯಲ್ಲಿ 
ಅಭಿವೃದ್ಧಿ ಗೊಳಿಸಬಹುದು. 


೪. ಕೈಗಾರಿಕಾ ಸೂಶ್ಮ್ಮ ಜೀವ ವಿಜ್ಞಾನ 


} ಮಾನವನಿಗೆ ಪರಿಸರದಲ್ಲಿರುವ ಸೂಕ್ಷ್ಮ 
ಜೀವಿಯ ಸಂಬಂಧವಿಲ್ಲದೆ ಜೀವನ ಕಷ್ಟ, 
ಮಾದಕ ಪಾನೀಯದಿಂದ ಹಿಡಿದು ಪ್ರತಿ 
ಜೈ ಎಕದವರೆಗೆ ಅವುಗಳ ಮೇಲೆ ಅವಲಂಬಿತ 
ನಾಗಿದ್ದಾನೆ ನೆ. ಹಲವಾರು ವೆ ರ್ಸಗಳ 
ಸಂಶೋಧನೆ ಮತ್ತು ಅನುಭವದಿಂದ ತಿಳಿದಿ 


೫೯ 


ರುವ ಸಂಶ್ಯಾಂಶವಿದು. 
೧೯೪೦ ರಲ್ಲಿ ಪೆನ್ಸಿ ಲಿನ್‌ನ ಉತ್ಪಾದನೆ 
ಯಿಂದ ಸೂಕ್ಷ್ಮ ಣು ಉದಿ ಮೆಯಃ 
ಆರಂಭವಾಗಿ ಇಂದಿನವರೆಗೆ ಹಲವಾರು 
ಪದಾರ್ಥಗಳ ಉತ್ಪಾದನೆಯಲ್ಲಿ ಸೂಕ್ಷ್ಮ 
ಜೀವಿಗಳನ್ನು ಉಪಯೋಗಿಸಲಾಗಿದೆ. 
ಗಣಿಗಳಲ್ಲಿ ಬಿಸಾಡಿದ ಕೀಳುದರ್ಜೆಯ 
ಅದುರನ್ನು ಸೂಕ್ಷ್ಮಜೀವಿಗಳ ಸಹಾಯ 
ದಿಂದ ಸಂಸ್ಕ ರಿಸಿ ಅದರಿಂದ ಲೋಹನನ್ನು 
ಶುದ್ಧ ಮಾ ಲಾಗಿದೆ. ಪ್ರ ನಾತದ 
ತಾಮ್ರವನ್ನು ತೆಗೆಯಲಾಗುತ್ತಿದೆ ಕೆನಡಾ 
ದೇಶದಲ್ಲಿ ಒಂದು ತಿಂಗಳಿನಲ್ಲಿ ಸುಮಾರು 
೭ ಟಿನ್‌ ಯುರೇನಿಯನತ್‌ ಅನ್ನು ಈ 
ರೀತಿ ಸಂಸ್ಕರಿಸಿ ಉತ್ಪಾದಿಸಿದ್ದಾರೆ ಎಂದರೆ 
ಆಶ್ಚರ್ಯವಾಗಬಹುದು. 


ಪ್ರಥಮವಾಗಿ 


ಬಯೋಗ್ಯಾ ೫% 


ವೊ:ಲ್ಟಾ ಎಂಬ ವಿಜ್ಞಾನಿ ೧೭೭೬ ರಲ್ಲಿ 
ಕಸನಿಂಡ ಬಯೋಗ್ಯಾಸ್‌ ಉತ್ಪಾದನೆ 
ಯಾಗುತ್ತದೆ ಎಂದು ತೋರಿಸಿಕೊಟ್ಟನು. 
ಈ ವಿಧಾನವನ್ನು ಚೈನಾ ಮತ್ತು ನಮ್ಮ 
ದೇಶದೆಲ್ಲಿ ಬಹಳವಾಗಿ ಅಡಿಗೆ ಅನಿಲವನ್ನು 
ಉತ್ಪತಿ, ಮಾಡಲು ಬಳಸಲಾಗುತ್ತಿದೆ. 
ಇದರ ಜೊತೆಗೆ ಫಲನತ್ತಾದ ಗೊಬ್ಬರ 
ವನ್ನು ಕೂಡ ಪಡೆಯಬಹುದು. ಈ 
ಕ್ರಿಯೆಗೆ ಮೂಲಕಾರಣ, ಮೆಥೆನೋ 
ಬ್ಯಾಕ್ಟೀೀರಿಯಂಗೆ ಸೇರಿದೆ ಸೂಕ್ತಾ ಣಿ 
ಜೀವಿಗಳು. ಪ್ರನಂಚದಲ್ಲಿಯ ಇಂಧನ 
ನಿಶ್ಚೇಷಗಳು ಇಲ್ಲವಾದಾಗ ಈ ತಂತ್ರ ಜ್ಞಾ ನದ 
ಮಹತ್ವದ ಅರಿವು ಹೆಚ್ಚಾ ಗುತ್ತ ಡೆ 

ಕರೆಸುದಾಗಿ ಪ್ರನಾಳಶಿಶುವಿನೆ ಬಗ್ಗೆ 
ಎರಡು ಮಾತು. 


೬೦ 


ಪ್ರಪಂಚಾದ್ಯಂತ ಪ್ರಚಲಿತವಾಗಿರುವ 
ಸಂಗತಿ ಎಂದರೆ ಪ್ರನಾಳ ಶಿಶು. ಟಿಸ್ಟ್‌- 
ಟ್ಯೂಬ್‌ ಬೇಬಿ. ಈಗ್ಗೆ ಕೆಲವು ದಿನಗಳ 
ಹಿಂದೆ ದಕ್ಷಿಣ ಭಾರತದ ಪ್ರಥಮ ಪ್ರನಾಳ 
ಶಿಶುವಿನ ಜನ್ಮದ ಹಿನ್ನೆಲೆ ಜ್ಛೈ ವತಂತ್ರವಿದ್ಯೈ 
ನು ವಿಜ್ಞಾ ನದ ಉಸಯೊ (ಗವನ್ನುು 
ಪರಿಣಾಮಕಾರಿಯಾಗಿ ಲೋಕಕ್ಕೆ ತೋರಿಸಿ 
ಕೊಟ್ಟಿರುವುದಕ್ಕೆ ಇದೊಂದು ನಿದರ್ಶನ. 
ಮಕ್ಕಳು ಆಗುವ ಆಸೆಯನ್ನು ಸಂಪೂರ್ಣ 
ತ್ಯಜಿಸಿರುವ ದಂಪತಿಗಳಿಗೆ ಈ ಜೀವಶಂತ್ರ 
ಜ್ಞಾನ ಪ್ರನಾಳ ಶಿಶುನಿನ ಸಾಧ್ಯತೆಯ 
ಮೂಲಕ ಅಪಾರ ಸಂತೋಷಕ್ಕೆ ಮತ್ತು 
ನವೀನ ಜೀವನಕ್ಕೆ ದಾರಿಯಾಗಿದೆ. 

ಜಾನುವಾರುಗಳ ಸಂಖ್ಯೆಯನ್ನು ಹೆಚ್ಚು 
ಮಾಡಲು ಮತ್ತು, ಹಾಲೋತ್ಸನ್ನ ವನ್ನು 


ಪುಸ್ತಕ ಪ್ರಷಂಡ--ಸೆಸ್ಟೆಂಬರ್‌, ೧೯೯೬ 


ಹೆಚ್ಚು ಮಾಡಲು ಕೂಡ ಈ ವಿಧಾನವನ್ನು 
ಬಳಸಲಾಗುತ್ತಿದೆ. 

ಹೀಗೆ ಅನೇಕ ಪ್ರಕಾರವಾಗಿ ಜೈವತಂತ್ರ 
ವಿದ್ಯ ಮಾನವನ ಜೀವನವನ್ನು ಬಹಳ 
ಮಟ್ಟಿಗೆ ಬದೆಲಾಯಿಸದೈೆ ಆಧುನಿಕ 
ವಿಜ್ಞಾ ನ ಇನ್ನೂ ತ ರಿತಗತಿಯಲ್ಲಿ ಮುಂದು 
ವರಿದು ಆನೇಕ ರೀತಿಯಲ್ಲಿ ಪರಿಣಾಮಕಾರಿ 
ಯಾಗುವುದರಲ್ಲಿ ಸಂದೇಹವಿಲ್ಲ. ಹಾವಿನ 
ವಿಷವನ್ನು ಅಮೃತವನ್ನಾಗಿ ಮಾಡಲೂ 
ಸಾಧ್ಯವೋ ಏನೋ? ಜಗತ್ತಿನಲ್ಲಿ ಹೇರಳ 
ವಾಗಿರುವ ಮತ್ತು ಮುಂಡೆ ಹೇರಳವಾಗಿ 
ಸೇರುವ ಕಸದಿಂದ ಆಹಾರ ತಯಾರಿಕೆ 
ಸಾಧ್ಯವೇ? ಮೂಕ ಪ್ರಾಣಿಗಳೊಂದಿಗೆ 
ಮಾತುಕತೆ ಸಾಧ್ಯವಾಗುವುದೋ ಕಾದು 
ನೋಡಬೇಕು. 


p yy > pe [ PU 
& 3 ಕ J 
ಡಡ I nf 7 
py SILKE.” 1 
ತ್ಹ Ky, PT ಹ ಡು 4 ಸ 
y Fy ET 
IY 2 
ಡಿ ನ ೫೪. (|. 
ನ ಇ |. KC 
PP, ಹಾ - ೩1೩ 
1 ಡೆ ಕ 
ಟೌ ¥ § 
ಣೌ > py. 
) &- 11 ಗ 
J ಧ್ಯ | 1 
ನ 


ಪ್ರಾಥಮಿಕ ಪ್ರಜ್ಞೆಯಿಂದ ತಾರ್ಕಿಕ ಪ್ರಜ್ಞೆಯ ವರೆವಿಗೆ 
ಸಾಕ್ಷರತೆ ಕೈಗೊಳ್ಳುವ ಪ್ರವಾಸವೇ ಶಿಕ್ಷಣ. 


ಫೆಯಲೊ ಫ್ರೈಯಂರಿಸ್‌ 


ಈಶಾವಾಸ್ಯಂ ಒಂದು ಪ್ರವಾಸ ಕಥನ 


ಸುವರ್ಣಾವಕಾಶ 


ದಕ್ಷಃ ಭಾರತದ ಪುಣ್ಯಕ್ಷೇತ್ರಗಳನ್ನು 
ನನ್ನ ವಕೊಡನೆ ಸಂದರ್ಶಿಸಬೇಕೆಂಬ ಹಂಬಲ 
ನನ್ನಲ್ಲಿ ಬಹಳ ದಿವಸಗಳಿಂದ ಇತ್ತು. ನನ್ನ 
ಯಜಮಾನರಾದಕೋ ಈ ಜಾಗಗಳ 
ವಿಶ _ವಿದ್ಯಾಲಯಗಳಿಗೆ ಕಾರ್ಯನಿಮಿತ್ತ 
ಹೋದಾಗ ದೇವರ ದರ್ಶನವನ್ನೂ 
ಒಂದೊಂದಾಗಿ ಮುಗಿಸಿದವರು. ಆದರೆ 
ನಾನು ಮಾತ್ರ ಊಹುಂ. ಭಾಗ್ಯವಶಾತ್‌ 
೧೯೯೫ರ ಅಕ್ಟೋಬರ್‌ ತಿಂಗಳಲ್ಲಿ ಇಂಥ 
ಒಂದು ಸೊಗಸಾದ ಅವಕಾಶ ತಾನಾಗಿಯೇ 
ಡೊರಕಿತು. ಮಂಗಳೂರಿನ ನಮ್ಮ ಬಂಧು 
ಗಳಾದ ಹೆಬ್ಬಾರ ಕುಟುಂಬದವರು 
ನಿರ್ಮಲಾ ಟ್ರಾವೆಲ್ಸ್‌ ಸಂಸ್ಥೆಯ ಮೂಲಕ 
ದಕ್ಷಿಣದ ಪುಣ್ಯಧಾಮಗಳಿಗೆ ಎಂಟುದಿವಸಿ 
ಗಳ ಪ ಶ್ರ ವಾಸದ ವ್ಯವಸ್ಥೆ ಮಾಡಿಸುತ್ತಿದ್ದಾ 
ಕೆಂದು ತಿಳಿದುಬಂತು. ಆಗ ನನಗಾದ 
ಸಂತೋಷ ಅಸ್ಟಿಸ್ಟಲ್ಲ. ಅವು ನನಗೂ 
ನಮ್ಮ ವರಿಗೂ ರಜಾದಿವಸಗಳು. ಇನ್ನೇನು 
ಬೀಕು? ರೋಗಿ ಬಯಸಿದ್ದೂ ಹಾಲು, 
ವೈದ್ಯ ಹೇಳಿದ್ದೂ ಹಾಲು. ನಾವಿಬ್ಬರೂ 


ಖುಶಿಯಿಂದ ನಮ್ಮ ಹೆಸರುಗಳನ್ನು 
ನೊಂದಾಯಿಸಿದಿವು. 


ಟ. ವನಿ. ಸತ್ಯಪ್ರಭಾ 

೧೪ ಮಹಡಿ, ೪ನೇ ಮಖ್ಯ ರಸ್ತೆ 
ವೆಂಕಟಪ್ಪ ಲೇಔಟ್‌, ಸಂಜಯನಗರ 
ಬೆಂಗಳೂರಂತ ೫೬೦೦8೪ 


ನಾನು ಹೊರಬೆನು 
ಪ್ರವಾಸಿಗಳ ೩೮ ಸದಸ್ಯರ ಪ್ರಧಾನ 
ತಂಡ ಅಕ್ಟೋಬರ್‌ 3, ೧೯೯೫ 


ಸೋಮವಾರದ ಮುಂಜಾನೆ ೬ ಗಂಟಿಗೆ 
ಮಂಗಳೂರಿನಿಂದ ಹೊರಟಿತು. ಸುಮಾರು 
ಅದೇ ಹೊತ್ತಿಗೆ ಬೆಂಗಳೂರಿನ ಕಡೆಯಿಂದ 
ಹೊರಟ ೮ ಪ್ರವಾಸಿಗರೆ ಕಿರುತೆಂಡ ಮುಖ್ಯ 
ತಂಡವನ್ನು ಮೈ ಸೂರಿನಲ್ಲಿ ಸೇರಿಕೊಂಡಿತು; 
ಭದಾ)ನದಿ ತುಂಗೆಯನ್ನು ಸೇರಿದಂತೆ. 
ಅಂದು ನವರಾತ್ರಿ) ಹಬ್ಬದ ನವನಿಸಿಯ 
ಪ್ರಣ್ಯದಿವಸ. ತಂದರಿ ವಿಜಯದಶವಿಿಯ 
ಮುನ್ನಾ ದಿನ. ಅದಲ್ಲದೆ ಗಾಂಧಿಜಯಂತಿಯ 
ವಿಶಿಸ್ಟೃದಿನ ಕೂಡಾ. ಮಂಗಳೂರಲ್ಲ ಹಿರಿಯ 
ಹೆಬ್ಬಾರರ ಮನೆಯ ಹೆಸರು ಅಯೋಧ್ಯೆ. 
ಬೆಳಗಿನ ಉಪಹಾರ ಮಗಿಸಿದ ಹೊಟಿಲು 
ಕೂಡಾ ಅಯೋಧ್ಯೆ. ಮೈಸೂರಲ್ಲಿ ಹಿರಿಯ- 
ಕಿರಿಯ ತಂಡಗಳು ಒಂದನ್ನೊಂದು ಸೇರಿದೆ 
ಜಾಗ ಕೂಡ "ಅಯೋ ಥ್ಯೆ ಗ ಈ 
ಅಯೋಧ್ಯಾತ್ರ ಯಗಳಿಗಿಂತ ಉತ:ಮವಾದ 
ಆರಂಭಜಾಗ ಬೇಕೆ ಯಾವುದಿರಲು ಸಾಧ್ಯ? 
ನಾವೆಲ್ಲರೂ ಉಲ್ಲಸಿತರಾಗಿದ್ದೆ ವು. 


ಭಾಸ್ಕರನ ಬಳಗ 
ಸದಸ್ಯರ ಒಟ್ಟು ಸಂಖ್ಯೆ ೪೬. ಬಸ್ಸಿನ 
ಹೆಸರು ಸೂಕ್ತವಾಗಿ ಯೆ 6 ಭಾಸ್ಕರ 


೬೨ 


ಎಂದು. ದಿವ್ಯ, ತೇಜೋಮಯ ಮತ್ತು, 
ಜಗತ್ತಿನ ಎಲ್ಲ ಶಕ್ತಿಯ ಮೂಲಜೀವತೆ 
ಸೂರ್ಯನ ಪರ್ಯಾಯನಾಮವದಂ. 
ನಮ್ಮ ಮಾರ್ಗದರ್ಶಿ, ವಯಸ್ಸಿನಲ್ಲಿ 
ಕಿರಿಯ ಆದರೆ ಎತ್ತರದ, ನಗುವಪಖಖದ 
ಮೋಹನದಾಸ ಹೆಗಡೆಯವರು. ಬಸ್ಸಿನ 
ಚಾಲಕ ಜನಾರ್ಧನರು; ಪಾರ್ಥನಿಗೆ ಶ್ರೀ 
ಕೃ ನ್ದ ಪರಮಾತ್ಮ ರ 
ಕುರುಜ್ಷೀತ್ರ ದ ಸಾಗರವನ್ನು ದಾಟಿಸಿದಂತೆ 
ಭವಸಾಗರನನ್ನು ದಾಟುವ ನಮ್ಮ ಯತ್ನ 
ದಲ್ಲಿ ನಮಗೆ ಜನಾರ್ಧನ ನೇ ಮ 
ಸಹಾಯಕ ಉ ನಿ ಕೃ ತೆ ನ್‌; ಗುಕು 
ವಾಯೂರಿನ ದೇವರ ಹೆಸರು ಹೊತ್ತವರು. 
ಅವರ ಮಾತು ಶುದ್ಧ ಮಲೆಯಾಳಂ. 
ನಮ್ಮದು ಕನ್ನಡ ಯಾ ತುಳು---ಆದ್ದೆ 
ರಿಂದ ನಸುನಗೆಯೇ " ಉನ್ನಿ” ಮತ್ತು 
ನಮ್ಮ ನಡುವಿನ ಸಂಪರ್ಕಭಾಷೆ. ಬಸ್ಸಿನಲ್ಲಿ 
ಎಲ್ಲ ಅಚ್ಛುಕಟ್ಟು, ಒಪ್ಪ ಓರಣ, ನಾವು 
ಒಟ್ಟು ೪೯. "ಭಾಸ್ಕರ' ಸೇರಿ ೫೦ರ 
ಬಳಗ. 


ದಿನ ಒಂದು 


ಮೊದಲ ದಿನದ ಸಂದರ್ಶನ ಮೈಸೂರಿ 
ನದು, ಮಧ್ಯಾಹ್ನದ ಊಟವನ್ನು 
"ಅಯೋಧ್ಯೆ'ಯಲ್ಲಿ ಮುಗಿಸಿ, ಮೃಗಾಲಯ 
ದತ್ತ ನನ್ನು ಪಯಣ, ಅಲ್ಲಿ ಹುಲಿ, ಸಿಂಹ, 
ಆನೆ ಮೊದಲಾದ ಪ್ರಾಣಿಗಳನ್ನು ನೋಡಿ 
ಆನಂದಿಸಿದೆವು ಅವು ನಮ್ಮನ್ನು ನೋಡಿ 
'ಖುಶಿಸಟ್ಟವೋ ಇಲ್ಲವೋ, ಗೊತ್ತಿಲ್ಲ. ಇಜೀ 
ಮ ಕಗಾಲಯವನ್ನು ನಾನು ಕೆಲವು ವರ್ಷ 
ಗಳ ಒಂದಿ ಸಂಡರ್ಶಿಸಿದ್ದೆ. ಆಗಿದ್ದ 
ಸೊಗಸು, ಪ್ರಾಣ, ಪಕ್ಷಿ ಸಂಕುಲದ 


ಪುಸ್ತ ಕ ಪ್ರಪಂಡ- ಸೆಪ್ಟೆಂಬರ್‌, ೧೯೯೬ 


ವೈವಿಧ್ಯ ಈಗ ಅಲ್ಲಿಲ್ಲದಿರುವುದು ಬೇಸರದ 

ಸಂಗತಿ. 
ಮುಂದೆ ನಾವು ವಿಶ್ವನ ಪ್ರಸಿದ್ಧ ಕೃ ಷ್ಣ ರಾಜ 

ಸಾಗರ ಅಣೆಕಟ್ಟೆ ಗೆ ತತ ೫% 


ಮನೋ! | ತಾಣ. ಮಾನವ ನಿರ್ಮಿತ 
ಅಣೆಕಟ್ಟು ಹರಿಯುವ ಕಾವೇರಿಗೆ ಕಡಿವಾಣ 


ಹಾಕಿ, ಆಗಾಧ ನೀರನ್ನು ಶೇಖರಿಸಿ, ಎತ್ತರ 
ಪಡೆದೆ ಅದನ್ನು ನೀರಾವರಿಗೆ ಹಾಯಿಸುವ 
ಸುಂದರ ನ್ಯವಸ್ಥೆ. ಮೈ ಸೂರು ಮಹಾರಾಜ 
ಮುಮ್ಮಡಿ ಕೃಷ್ಣ ರಾಜ ಒಡೆಯರ" ಅವರ 
ಕಾಲದಲ್ಲಿ ಕಟ್ಟಿದ್ದು (೧೯೨೩), ಸರ್‌. ಎಂ. 
ವಿಕಿ ೇಶ ರಯ್ಯನವರ ಕೌಶಲಕ್ಕೆ ಜೀವಂತ 
ಸಾಕ್ಷಿ; ಕನ್ನಂಬಾಡಿ ಕಟ್ಟಿ ಯೌಂಬುದು 
ಇದಕ್ಕೆ ಇ ನ್ನೊ ದು ಹೆಸರು. ಇದೇ 


ನ ಈಗ ಟಕ ತಮಿಳುನಾಡು 
ಗಳ ನಡುವೆ ಆಗಾ ಗ "ಕಾವೇರಿ'ಸುವ 
ಸಂಗತಿಯಾಗುತ್ತಿರುವುದು ವಿಷಾದದ 
ವಿಚಾರ. ಆದರೆ ಅದಕ್ಕೆ ವಿಶೆ ೇಶ ರೆಯ್ಯ 


ನವರು ಜವಾಬ್ದಾರರಲ್ಲ! ಈ ಅಣೆಕಟ್ಟಿನ 
ಕೆಳಭಾಗದಲ್ಲಿರುವ ಆಕರ್ಷಕ ವೃಂದಾವನ 
ಲೋಕಪ್ರಸಿದ್ಧ. ಏರಿ, ಹಾರಿ ಜಿಗಿಯುವ 
ನೀರಿನ ಕಾರಂಜಿಗಳು, ಬಣ್ಣ ಬಣ್ಣದ 
ಹೂವಿನ ಗಿಡಗಳು. ಮೇಲೆ ಎತ್ತರದ 
ಅಣಿಕಟ್ಟು. ಭಾರೀ ನೀರಿನ ಸಂಗ್ರಹ, 
ಬಳಕುತ್ತ, ಕುಲುಕುಶ್ತ ಓಡುವ ನೀರಿನ 
ಹರಿವು, ಹಾರುವ ಕಾರಂಜಿ ಇತ್ಯಾದಿ. ಒಟ್ಟಿ 
ನಲ್ಲಿ ಆ ಜಾಗವನ್ನು ಬಿಟ್ಟು ಕದಲಲು 
ನಮಗೆ ಮನಸ್ಸೆ € ಬರಲಿಲ್ಲ ಆದರೆ 
ಮೋಹನದಾಸರು ಸಮಯಪ್ರಜ್ಞೆ ಇರು 
ವವರು. ನಗುನಗುತ್ತಾ ಶಿಸ್ತುಪಾಲನೆ 
ಮಾಡಿಸುವವರು. ಆದ್ದರಿಂದ ಮನಸ್ಸನ್ನು 
ವೃಂದಾವನದಲ್ಲೇ ಬಿಟ್ಟು ನಮ್ಮ ಜೀಹಗಳು 
ಮಾತ್ರ ಮೈಸೂರಿಗೆ ಮುರಳಿದವು. 


ಈಶಾನಾಸ್ಕಂ : ಒಂದು ಪ್ರವಾಸ ಕಥನ 


ಅಂದು ಮಹಾನನನೀಯ ದಿವಸವಾದ್ದ 
ರಿಂದ “ಚಾಮುಂಡಿ ಬೆಟ್ಟದ ದೇವಿ ಬಹಳ 
ಶುರ್ತಿನಲ್ಲಿದ್ದಾಳೆ. ಹೊರಗಿನ ಯಾರನ್ನೂ 
ನೊ ಡುತ್ತಿಲ್ಲ'ನೆಂದು ತಿಳಿದು ಬಂತು. 
ಆದ್ದರಿಂದ ಬೆಟ್ಟಕ್ಕೆ ಹೋಗದೆ, ಸುಂದರ 
ಜಗಮಗಿಸುವ ಮೈಸೂರಿನ ಅರಮನೆಯ 
ದೀಪಾಲಂಕಾರದ ಸೊಬಗನ್ನು ಸವಿಯುತ್ತ 
ಸಂಜೆ ಕಳೆದೆವು. ಅದು ಕಣ್ಮನ ತಣಿಸುವ 
ದೃಶ್ಯ, ನಿಜವಾದ ಲಕ್ಷದೀಪೋತ್ಸವ. 
ಅನಂತರ ನಾವು ನಮ್ಮ ರಾತ್ರಿ ತಾಣವಾದ 
“ಕಳಿಂಗ್‌' ಹೊಟೆಲನ್ನು ಸೇರಿದೆವು. ಆಗ 
ನನ್ನ ಪತಿರಾಯರು ಕಳಿಂಗ-ಅಶೋಕರ 
ಇತಿಹಾಸವನ್ನು ಹೇಳಲು ಯತ್ನಿಸಿದರೂ 
ಸುಸಾದ ನಾವೆಲ್ಲ ಅವರ ಮಾತಿಗೆ ಕಿವಿ 
ಗೊಡುವ ಸ್ಥಿತಿಯಲ್ಲಿಲ್ಲದ್ದರಿಂದ ಒಂದಿಷ್ಟು 
ಊಟಮಾಡಿ, ನಮ್ಮ ನಮ್ಮ ಕೊಠಡಿ 
ಗಳನ್ನು ಸೇರಿ ನಿದ್ರಾವಶರಾಡಿೆವು. 


ದಿನ ಎರಡು 

ಮಂಗಳವಾರ, ಅಕ್ಟೊ ಬರ" ೩. 
ಮುಂಜಾನೆ ಬ್ರಾಹ್ಮೀ ಮು ಹೂತ 
೪.೩೦ಕ್ಕೆ ನಾವೆಲ್ಲ ಎದ್ದೆವು, ಖುಷಿ ಖುಸಿ 
ಯಾಗಿ. ಪ್ರಾತರ್ವಿಧಿಗಳನ್ನು ಮುಗಿಸಲು 
ಕಟ್ಟುನಿಟ್ಟಾಗಿ ಒಂದು ಗಂಟೆಯ ಅವಧಿ. 
| ನಮ್ಮ ಗಂಟುಮೂಬಿಗಳನ್ನು ೫.೩೦ಕ್ಕೆ 

ಭಾಸ್ಕರನಿಗೆ ಒಪ್ಪಿಸಲಾಯಿತು. ಬಳಕ 
ಅಯೋಧ್ಯೆಯಲ್ಲಿ ಬೆಳಗಿನ ತಿಂಡಿ-ಇಡ್ಲಿ, 
ವಡೆ, ಉಪ್ಪಿಟ್ಟು, ದೋಸೆ-ಚಹ, ಹಾಲು, 
ಕಾಫಿ ನೊದಲಾದವು; ಎಲ್ಲವೂ ಅಪರಿಮಿತ, 
ಯಾರಲ್ಲಾದರೂ ಬಕಾಸುರನ ಪ್ರವೃತ್ತಿ 
ಸ್ಫುರಿಸುವ ಸನ್ನಿವೇಶ. ಇದರಿಂದಾಗಿಯೇ 
ನಮ್ಮಲ್ಲಿ ಕೆಲನರು "ಅಬ್ಭಾ, ಹೊಟ್ಟಿ 


4 


ಭರ್ತಿ' ಎಂದು ಪಿಸುಗುಟ್ಟುವಂತಾಯಿತು. 
ಅಂದಿನ ನಮ್ಮ ಪಯಣ ಬಂಡೀಪುರದ 
ಮೂಲಕ ಉದಕಮಂಡಲದ ಕಡೆಗೆ "ಅತ್ತ 
ಇತ, ಎಲ್ಲ ಕಡೆ ವನಸಿರಿ. ಅಲ್ಲಲ್ಲಿ ಜಿಂಕೆ 
ಕಾಡುಕೋಣ, ನವಿಲು ಮತ್ತು ಗಜರಾಜರೆ 
ದರ್ಶನ. ಇತ್ತೀಚಿಗೆ ತಾನೇ ಮಳೆಗಾಲ 
ಕಳೆದದ್ದರಿಂದ ಪ್ರಕೃತಿಮಾತೆ ಮೈತುಂಬ 
ಹಸನ್ಮುಖಿಯಾಗಿ ರಾರಾಜಿಸುತಿ, ದಳು. 
ಬಸ್ಸಿನ ಒಳಗೆ ನಾವು ಹಾಡುತ್ತ 
ನಲಿಯುತ್ತ ಖುಷಿಯಿಂದ ಕುಪ್ಪಳಿಸಿದೆವು. 
ಕ್ಯಾಮರಾ ತಂದಿದ್ದ ವರು ಅದನ್ನು "ಕ್ಲಿಕೈ' 
ಸಿದರು ಈ ಮಧ್ಯೆ ದಂತಚೋರ, 
ಶ್ರೀಗಂಧ ಕಳೆ ಸಾಗಣಿಕೆಯ ಕುಖ್ಯಾತಿಯ 
ವೀರಪ್ಪನ ದೈತ್ಯನ ಮಾತೂ ಬಂತು. 
ಅನನನ್ನು ಹಿಡಿದು ಕೊಟ್ಟವರಿಗೆ ಮಾರ್ಗ 
ದರ್ಶಿ ಹೆಗಡೆ ನಿರ್ಮಲಾ ಬ್ರಾವೆಲ್ಸ್‌ ನ 
ವತಿಯಿಂದ ಹತ್ತು ಲಕ್ಷಗಳ ಬಹುಮಾನ 
ಘೋಷಿಸಿದರು. ಆದರೆ ನಾವು ಯಾರೂ 
ಆ ಸಾಹಸಕ್ಕೆ ಕೈ ಹಾಕಲಿಲ್ಲ. ನಾವು 
ಹೊರಟ ದ್ದು ಭಗವಂತನ ದರ್ಶನಕ್ಕೆ 
ತಾನೇ? ಕ 
ಮುಂದೆ ಸುಮಾರು ೧೧ ಗಂಟಿಗೆ ನಾವು 
ಉದಕಮಂಡಲವನ್ನು ಶಲನಿದೆವು. ಅಲ್ಲಿನ 
ಮಾರಿಯಮ್ಮ ನ ತೆನ್ಪ ಕೊಳ, ಬಟಾನಿ 
ಕಲ್‌ ತೋಟ ಇತ್ಯಾದಿ ಮನತಣಿಯು 
ವಸ್ಟು ನೋಡಿದೆವು. ವಿವಿಧ ವಂಶಗಳ ಸಸ್ಯ 
ಸಂಪತ್ತು---ಇಟಲಿ, ಮೆಕ್ಸಿಕೋ ಮೊದ 
ಲಾದ ಬೇರೆ ಬೇರೆ ದೇಶಗಳಿಂದ ತರಿಸಿದ್ದ ವೂ 
ಸೇರಿ ನಮ್ಮ ಮನಸ್ಸನ್ನು ಸೂರೆ 
ಗೊಂಡಿತು. ಈ ವನರಾಜಿಯ ನಡುವೆ 
ಕವಿತ್ವದ ತುಣುಕೂ ಇಲ್ಲದ ನಾನು ಕೂಡ 
ಕಿರುಗನನವೊಂದನ್ನು ರಚಿಸಿದೆ. 


೬೪ 


ಹಸಿರೇ ಹಸಿರು, ಪ್ರಕೃತಿಯ ಬಸಿರಂ 
ಹಸಿರೇ ಹಸಿರು ಆ ಉಸಿರು 
ಹಸಿರಿರಲು ಅದೇ ಸರ್ವ ಸಂಪತ್ತು 
ಇರದಿರೆ ಆದುವೇ ಖಚಿತ ವಿಪತ್ತು 


ಸುತ್ತಲೂ ಸಸ್ಯರಾಶಿ 

ಆದೇ ಜೀವಕಾಶಿ 

ಅದಿರಲು ಎಲ್ಲ ಅವಕಾಶ 

ಆದರೆ ನಾಶ ಕಾಲನಿಗೆ ಸದವಕಾಶ 


ಸಮುದ್ರ ಮಟ್ಟದಿಂದ ೨೨೪೦ 


ವಾಟರ್‌" ಎತ್ತರದಲ್ಲಿರುವ ಉದಕಮಂಡಲ 
(ಚುಟುಕು ಹೆಸರು, ಊಟಿ) ದಕ್ಷಿಣದ 


ಆಕರ್ಷಕ ಬೇಸಿಗೆತಾಣ. ಪೂರ್ವ ಮತ್ತು 
ಪಶ್ಚಿಮ ಘಟ ಗಳ ಸಾಲು ಪರಸ್ಪರ ಸೇರುವ 
ನೀಲಗಿರಿಯ ತೆಕ್ಕೆಯಲ್ಲಿರುವ ಎತ್ತರದ 
ಸುಂದರ ಪ್ರದೇಶವದು. ಚಹಾ, ಕಾಫಿ, 


ನೀಲಗಿರಿ, ಏಲಕ್ಸಿಗಳಿಗೂ, ಮಧುಚಂದ್ರ 
ಶಾಣವಾಗಿಯೂ ಪ್ರಸಿದ್ದ. ಆದನ್ನು 


ನೋಡಿದ ನಾವೇ ಧನ್ಯರು. ನನ್ಮುಲ್ಲಿ 
ಇಳಿವಯ ಸ್ಸಿನವರು ಕೂಡ ತರುಣರ 
ಹುಮ್ಮಸ್ಸನ್ನು ಅಲ್ಲಿ ತೋರ್ಪಡಿಸಿದರು! 
ಬಳಿಕ ನಮ್ಮ ಭಾಸ್ಕರನ ಓಟ ಇಳಿಜಾರಿ 
ನಲ್ಲಿ--ಕೂನೂರು ಮತ್ತು ಮೆಟ್ಟು ಪಾಳ್ಯ 
ಮೂಲಕ ಸಳನಿಯ ಕಡೆಗೆ- ಅಶ್ಟರಲ್ಲಿ 
ಮಳೆರಾಯ ಬಂದ. ಎರಡೂ ಕಡೆ ಕಣ್ಣಿ ಗೆ 
ಎಟಕುವ ಷ್ಟು ಜಾಗದಲ್ಲೂ ಚಹಾತೋಟ, 
ಚಹಸಿ ಯರಿಗೆ ಸ ಸ್ವರ್ಗಕ್ಕೆ ಒಂದೇ ಗೇಣು, 
ಈಳಿಯುವ ಸನ್ನಿವೇಶ. ಈ ಎಕರೆಗಟ್ಟಲೆ 
ಬೆಳೆದೆ ಚಹಾ ಎಷ್ಟು ಲಕ್ಷಜನರಿಗೆ ನುದ 
ಫೀಡುತಿ, ದೆಯೆಂದು ಮನದಲ್ಲೇ ಲೆಕ್ಕಿ ಸುತ್ತಾ 
ಸಕೃದಲ್ಲೇ ಕಾಣಿಸುತ್ತಿ ದ್ದ ಬೆಟ್ಟಿ ಇರುವೆ 
ವಿಶೇಷ ಸ್ಫಳನ್ನು ಕೋಡುತ್ತ. ನಾವು 
ಇಳಿಡಿವು, ಸ ೈರ್ಗದಿಂದ ಧರೆಗೆ! ಸಳಸಿ 


ಪುಸ್ತಕ ಪ್ರಪಂಚ... ಸೆಸ್ಟೆಂಬರ್‌, ೧೯೯೬ | 


ತಲನಿ ಷ ಣ್ಮ್ಮ್ಮಗಾ ನಂದ ಲಾಡ್ಜ್‌ ನ್ನು 
ಸೇರಿಬಿವು. 


ಡಿನ ಮೂರು 

ಬುಧವಾರ, ಅಕ್ಟೊಬರ್‌ ೪, | 
ಸುಮಾರು ೪೫೦ ಅಡಿ ಎತ್ತರದ ಷಳನಿ ' 
ಬೆಟ್ಟದಲ್ಲಿರುವ. (ಅವನು ನಿಜವಾಗಿಯೂ: 
ಎಲ್ಲೆಲ್ಲೂ ಇದ್ದಾನೆ!) | 
ಸ್ವಾಮಿಯ (ಮುರುಗನ್‌) ದರ್ಶನಲಾಭ. 1 
ಶಿವಪಾರ್ವತಿಯರು ತಮ್ಮ ಮಕ್ಕಳಾದ 
ಗಣೇಶ, ಸುಬ್ರಹ್ಮಣ್ಯರೊಡನೆ ಭೂಪ್ರದ ' 
ಕ್ಷಿಣೆ ಮೊದಲು ವರಿಗಿಸಿದವನಿಗೆ ನಾರದ , 
ಮುನಿಗಳಿತ್ತ ವಿಶೇಷ ಹಣ್ಣ ನ್ನು ನೀಡುವ | 
ಮಾತು ತಿಳಿಸಿದಾಗ, ಕಾರ್ತಿಕೇಯ ತನ್ನ 
ವಾಹನವಾದ ನವಿಲನ್ಸೇರಿ ಓಟ ಆರಂಭಿಸಿದ ' 
ನಂತೆ. ಸ್ಮೂಲದೇಹಿ, ಆದರೆ ಸೂಕ್ಷ್ಮಮತಿ ' 
ಗಣಪ ಶಿವಪಾರ್ವತಿಯರೇ ಬ್ರಹ್ಮಾಂಡ | 
ವೆಂದು ಕಿಳಿಸಿ ಅವರಿಗೆ ಪ್ರದಕ್ಷಿಣೆಗೈ ದು ' 
ಪೈಪೋಟಿಯನ್ನು ಗೆದ್ದು ಹಣ್ಣನ್ನು 
ತನ್ನದಾಗಿಸಿಕೊಂಡ. ನಿರುತ್ಸಾಹಗೊಂಡ 
ಕಾರ್ತಿೀಕೇೇಯೆ ಈ ಊರಿಗೆ ತನಸ್ಸು 
ಮಾಡಲು ಬಂದ. ಆಗ ಇತರ ದೇವತೆಗಳು, 4 
"ನೀನೇ ಎಲ್ಲರಿಗೂ ಫಲವನ್ನು ನೀಡು ' 
ವವನು, ಈ ಪುಟ್ಟಿ ಹಣ್ಣಿ ಗಾಗಿ ಯಾಕೆ 
ಮುನಿಸು?” ಹ ಕಾರ್ತಿಕೇಯನನ್ನು | 
ಸಮಾಧಾನಿಸುತ್ತಾರೆ. ಹೀಗಾಗಿ ಈ 
ಜಾಗಕ್ಕೆ "ಸಳಂ ನೀ? (ತಮಿಳು) ಯಾ 
*ಸಳನೀ' ಎಂದೇ ಹೆಸರಾಯಿತು. 
ಪಳನಿಯ ಪೌರಾಣಿಕ ಹಿನ್ನೆಲೆ. ಪಳನಿ ' 
ಬೆಟ್ಟವನ್ನೆ (ರಲು ಮೂರು 'ಮಾರ್ಗಗಳಿನೆ, _ 
ಘಾ ಎನ್ನ ಲಾಗುವ ಇಳಿಜಾರು ' 
ಮಾರ್ಗ, ೬೮೯ "ಸೋಪಾನಗಳಿರುವ ಕಾಲು 


ಇದು: 


ಣನಾಸ್ಯಂ: ಒಂದು ಪ್ರವಾಸ ಕಥನ 


ರ್ಗ ಹಾಗೂ ಆಧುನಿಕ ಕೋಪ್‌ವೇ. 
ಶ್ರ ರಿಗೆ ಕಾಲುದಾರಿಯೇ ಹಿತವೆಂದು 
ಳದು ಅದರ ಮೂಲಕ ಬೆಟ್ಟಿ ಹತ್ತಿ 
ನಿಯ ದರ್ಶನ ಪಡೆದೆವು ನಾವು; 
ನಿ ದಿನ ಕಾಲು ಸೊಂಟಗಳಿಗೆ 
ಸೂ (ವಿನೆಣ್ಣೆ ತಿಕ್ಕಿದರೂ ಪರವಾಗಿಲ್ಲ 
ಬರಿದು. ನಮ್ಮೆಲ್ಲರ ಮತವಾಗಿತ್ತು. 


ಶಂಡ ತಿರುಚನಾಸಳ್ಳಿ (ತಿರುಚಿ)ಯ ಕಡೆಗೆ 
ಣಿಸಿತು. 

A ನಮ್ಮ ಭಾಸ್ಕರ ಸರಿಸುಮಾರು ೧೫೦ 
ಮಾ. ಕ್ರವಿಸಿದಾಗ ತಿರುಚಿ ಸೇರಿದ. 
ಬಸ್ಸಿನೊಳಗೆ ಕಾಲಹರಣಕ್ಕೆ ಅಂತ್ಯಾಕ್ಷರಿ, 
ಹಾಡು, ಶ್ಲೋಕ ಹೇಳುವುದು, ವಿನೋದದ 
ಮಾತು ಮೊದಲಾದವು ನಡೆದವು. ತಿರುಚಿ 
ಹಲವಿದಾಗ ಅಸರಾಹ್ನ ಮೂರು ಗಂಟಿ. 
ಇದೊಂದು ದೊಡ್ಡ ಊರು, ವ್ಯಾಪಾರಿ 
ಕೇಂದ್ರ. ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ 
ಸರಿಸುಮಾರು ೨೭೩ ಅಡಿಯೆತ್ತರದ 
ಚಿಟ್ಟದ ಮೇಲಿರುವ ಕೋಟಿ ಹಾಗೂ 
ಹುಟ್ಟ ಗಣೇಶನ ಗುಡಿ ನೊದಲನೆಯದು. 
ಪೌರಾಣಿಕವಾಗಿ ಇದಕ್ಕೆ ರಾಮಾಯಣದ 
ವಿಭೀಷಣನೊಡನೆ ನಂಟಿದೆ, ಬೆಟ್ಟ ಹತ್ತಿದವ 
'ಿಗೆ ಗಣಪನ ಅನುಗ್ರಹದೊಂದಿಗೆ ತಿರುಚಿ 
ಫಗರದ ಮನೋಹರ ದೃಶ್ಯ, ಹತ್ತಿರದಲ್ಲೇ 
ಕಾನೇರಿಯ ನಿಧಾನ ಹರಿವು ನೋಡಲು 
ಹಿಗುತ್ತವೆ. ಬೇಸಿಗೆಯ ಬಿಸಿಲಿಗೆ ದಣಿದವ 
ರಿಗೆ ಉಲ್ಲಾ ಸದಾಯಕ ಶಂಪುಗಾಳಿ ನವ 
ಚೀತನ ನೀಡುತ್ತ ಜಿ. ಬ್ರಿಟಿಷರ ಕಾಲದಲ್ಲಿ 
ರಾಬರ್ಟ ಕೆ ನ್‌ ಮಹಾಶಯನ 
ಫೆನಸಿಗೆ ಕಟ್ಟಿಸಿದ ಇಗರ್ಜ್ಜಯೂ 
ತಿರುಚಯಲ್ಲಿದೆ. 

6 


ರ್ತಿಕೇಯನ ಆಶೀರ್ವಾದ ಪಡೆದ ನಮ್ಮ 


ತಿರುಚಿಯಿಂ ದ ಸರಿಸುಮಾರು ೫ 
ಕೆ.ವಿಖಾಾ ದೂರದಲ್ಲಿ ಕಾವೇರಿ ದಾಟಿದಾಗ 
ಶ್ರೀರಂಗ ಸಿಗುತ್ತದೆ. ಶ್ರೀರಾಮ ನೀಡಿದ 
ರಂಗನಾಥಸಾ ಮಿಯ ಸುಂದರ ವಿಗ್ರಹ 
ವನ್ನು ವಿಭೀಷಣ ಲಂಕೆಗೊ ಯ್ಯ್ಯ 
ತ್ತಿ ದ್ಹಾ ಗ್ರ ಸಂಧ್ಯಾವಂದನೆ ಕಾಲದಲ್ಲಿ 
ಅದನ್ನು ಹಿಡಿದುಕೊಳ ಲು ಬಾಲಕವೇಷ 
ದಲ್ಲಿ ಬಂದ ಗಣಪನಿಗಿತ್ತಾಗ ಆತನ 
(ಎಂದಿನ) ತಂಟಿಯಿಂದ ಮೂರ್ತಿಗೆ 
ಭೂಸ್ಪರ್ಶ ವಾಗಿ ಅದು ಸ್ಥಿರಗೊಂಡ 
ಜಾಗವೇ ಶ್ರೀರಂಗಂ. ಇದೇ ಗಣೇಶ 
ಗೋಕರ್ಣದಲ್ಲಿ ಶಿವಲಿಂಗವ ನ್ನು ಸ್ಥಿರ 
ಗೊಳಿಸಿದಾಗ ಸೋತವ ರಾವಣ, ಗೆದ್ದವರು 
ನಾವು, ದೇವರ ಸಾನ್ಲಿಧ್ಯ ದೊರೆತು, 
ಶ್ರೀಗಣೇಶ ನಿಗೆ ಧನ್ಯವಾದ ಅರ್ಪಿಸಿ, 


ಅನಂತಶಯನ ರಂಗನಾಥಸಾ ಸವಿಯ 


ದರ್ಶನ ಪಡೆದೆವು. ದೇವಳ ಕ್ರೈ ಏಳು 
ಗೋಪುಕದ್ವಾರಗಳು, ಒಂದಾದ ಬಳಿಕ 
ಇನ್ನೊಂದು, ಇರುವುದರಿಂದ ಇಲ್ಲಿಗೆ 
ಭೂವೈ ಕುಂಠ ಎಂದೂ ಹೆಸರಿದೆ. ಇಲ್ಲಿಂದ 
ಸುಮಾರು ಒಂದು ಕಿ.ಮಾ. ದೂರದಲ್ಲಿ 
ರುವ ಜಂಬುಕೇಶ ಎರ ಸ್ವಾಮಿಯ ದರ್ಶನವೂ 
ನಮಗಾಯಿತು. ಬಳಿಕ ನಮ್ಮ ರಾತ್ರಿ 
ನೆಲೆಯಾದ ಅಜಂತಾ ಲಾಡ್‌ ಗೆ ಹೋದೆವು; 
ಮುಂದಿನ ಊಟದ ವೈಭವ ಬೇಕೆ ಹೇಳ 
ಬೇಕಾದ್ದಿಲ್ಲ! 


ದಿನ ನಾಲ್ಕು 

ಗುರುವಾರ, ಅಕ್ಟೋಬರ್‌ ೫. ನಸುಕಿ 
ನಲ್ಲೇ ಎದ್ದು ಭಾಸೃರವನ್ನೇರಿ ಸುಮಾರು 
೯೦ ಕಿ.ವಿಸಾ. ಕ್ರಮಿಸಿ ತಂಜಾವೂರು ತಲನಿ 
ದಾಗ ಬೆಳಗಿನ ಆ ಗಂಟೆ. ಇಲ್ಲಿ ರಾಜರಾಜ 


೬೬ 


ಚೋಳನು ತನ್ನ ಕುಷ್ಠರೋಗ ಪರಿಹಾರ 
ಕ್ಳಾಗಿ ಕಕೋರ ಗುರುಗಳ ಆದೇಶದಂತೆ 
ನರ್ಮಾದಾನದಿಯಿಂದ ತಂದ ಶಿವಲಿಂಗ 
ವನ್ನು ಸ್ಥಾಪಿಸಿ ದೇವಳದ ನಿರ್ಮಾಣ 
ಮಾಡಿಸಿದ. ಇಲ್ಲಿನ ಶಿವಲಿಂಗ ಅತ್ಯಂತ 
ದೊಡ್ಡದು, (೧೮ ಅಡಿ ಎತ್ತರ, ೨೨ ಅಡಿ 
ಸುತ್ತಳತೆ), ಹೀೀಗಾಗಿ ಬೃಹಧೀಶ್ವರ 
ಎಂದು ಪ್ರಸಿದ್ಧ. ದೇವರ ಎದುರು ಕಲ್ಲಿನ 
ನಂದಿ, ಲೇಪಾಕ್ಷಿಯದ್ದ ನ್ನು ಹೊರತುಪಡಿಸಿ 
ದರೆ, ಅತ್ಯಂತ ದೊಡ್ಡದು. ನಾವು ದೇವರ 
ದರ್ಶನ ಪಡೆದು, ಹಸಿವು ಬಾಯಾರಿಕೆಗೆ 
ಪರಿಹಾರ ಮತ್ತು ಪ್ರಕೃತಿಕರೆಗಳಿಗೆ 
ಉತ್ತರಿಸಿದ ಬಳಿಕ ೨೫೦ ಕಿ.ಮಾ. 
ದೂರದ ಶ್ರೀರಾಮೇಶ ರಕ್ಕೆ ಪಯಣಿಸಿ 
ದೆವು. ಬಸ್ಸಿನಲ್ಲಿ ಕಾಲಹರಣಕ್ಕೆ 
ಆಕರ್ಷಕಕಾರ್ಯ ಕ್ರಮಗಳ ಪುನರಾ 
ವರ್ತನೆಯಾಯಿತು, ಗಂಟಿ ಬದಲಿದ್ದೇೇ 
ತಿಳಿಯದಂತೆ. ರಾಮೇಶ ರೆ ತಲಪಿದಾಗ 
ಸಂಜೆಯ ೫ ಗಂಟಿ. ರಾವಣ ಸಂಹಾರದ 
ಬಳಿಕ ಪಾಸಪರಿಹಾರಕ್ಕಾಗಿ ಸೀತಾರಾಮರು 
ಮರಳಿನಿಂದ ರಚಿಸಿ ಸ್ಥಾಪಿಸಿ ಪೂಜಿಸಿದ 
ಪವಿಶ್ರಲಿಂಗ ಇಲ್ಲಿದೆ. ಲಂಕೆಗೆ ಹೋಗುತ್ತ 
ಶ್ರೀಮ- ಲಕ್ಷ್ಮಣರು ಪೂಜಿಸಿದ ಲಿಂಗ 
೧೯೬೪ರ ಬಿರ್ಗಾಳಿ ಕಾಲದಲ್ಲಿ ಧನುಸ್ಕೋಓ 
ಯೊಂದಿಗೆ ಸಮುದ್ರ ಪಾಲಾಗಿದೆಯಂತೆ. 
ರಾಮೇಶ ಎರೆದಲ್ಲಿ ೧೨೧೨ ಕಂಬಗಳ ವಿಶಾಲ 
ವಾದ ದೇವಳ ; ೨೨ ಪವಿತ್ರ ತೀರ್ಥಗಳು, 
ಪಕ್ಕದಲ್ಲೇ ಬಂಗಾಳಕೊಲ್ಲಿ. ಸಂಜೆಯೇ 
ದೇವರ ದರ್ಶನ ಪಡೆದು, ಸ್ಥಳಪುರಾಣ 
ವನ್ನು ಅಲ್ಲಿನ ಮಾರ್ಗದರ್ಶಿ ಮುತ್ತು 
ಅವರಿಂದ ತಿಳಿದೆವು. ಬಹುಭಾಷಿ ಆತ. 
ಅನಂತರ ಚಿಪ್ಪಿನ ವಸ್ತು, ಶಂಖ, ಸೀರೆ, 


ಪುಸ್ತ ಕ ಪ್ರಪಂಚ--ಸೆಸ್ಟೆಂಬರ್‌, ೧೯೪೬ 


ಕೈಚೀಲ ಇತ್ಯಾದಿಗಳ ಖರೀದಿಗೆ 
ಸುತ್ತಾಡಿ ಸಾಕಷ್ಟು ಹಣವ್ಯಯೆ 
ಮಾಡಿದೆವು. ಒಂದೇ ನಸು ವಿಗೆ ರೂ. 
ತೆತ್ತವರೂ, ರೂ. ೭೫ ತೆತ್ತವರೂ ನಮ್ಮ 
ಇದ್ದರು. ಸಮುದ್ರದ ಅರೆಗಳತೆ ಇ > 
ಬೆಲೆಗಳ ಏರಿಳಿತ Ts. ಆದರೂ 
ಕಳೆದುಕೊಳು ವದಕ್ಕಿ ಅತ ಖರ್ಚುವ 
ವುದು ವಿಹಿತವಾದ್ದ ರಿಂದ, ಗಂಟುಮೂಜಿಯೆ 
ಭಾರವೇರಿದರೂ "ಮ ನಸ್ಸಿನ ಆತಂಕಣೆ 
ತೂಕ ಹೆಚ್ಚಿ ನವರಿಗೆ ಘಡಿ! ರಾತ್ರೀ 
ನಮ್ಮ ವಿಶ್ರಾ 9ತಿ ಮಹಾರಾಜ ಲಾಡ್ಮ್‌ 
ನಲ್ಲಿ. ನಮೆ ಲರ ಅಂತಸ್ತಿಗೆ ಸರಿಯ 
ಹೆಸರು ಅದರದ್ದು ; 


ದಿನ ಐದು | 
ಶುಕ್ರವಾರ, ಅಕ್ಟೋಬರ್‌ ೬. ನಸ 
ನಲ್ಲಿ ಎದ್ದು ತಯಾರಾಗಿ ಮೊದಲಃ 
ಸಮುದ್ರ ಸ್ನಾನ, ಬಳಿಕ ೨೨ ಪವಿತ್ರ 
ತೀರ್ಥಗಳ ಸ್ಥಾನ ಮುಗಿಸಿದೆವು. ಇವು 
ಗಳಿಂದ ಪುನೀತರಾದ ನಾವು ದೂರಣೆ 
ಮಧುರೆಗೆ (೨೫೦ ಕಿ.ಮಾಾ.) ವಿ 
ಅನಸ್ಮಿ ನವರ ದರ್ಶನಕ್ಕಾಗಿ ಹೊರಟಿ 
ತಲಸಿದಾಗ ಸಂಜೆಯ ೫ ಗಂಟೆ. ಮೊದ 
ಭವ್ಯದೇಗುಲದ ಭೇಟ, ಬಳಿಕ ಶಾನ್ಸಿಂಗ್‌ ; 
ಪಾರಮಾರ್ಥ ಕೆ ಆದ್ಯತೆ ತಾನೇ? 
ಜೀಗುಲದ ೧೪ ಎತ್ತರವಾದ ಗೋಪುಕ 
ಗಳು, ಮಧ್ಯದ ೧೨೫ ಕಿ.ಲೋ (ಗ್ರಾಂ 
ಅಲ್ಲ!) ತೂಕದ ಅಪ್ಪಟ ಚಿನ್ನದ ಕಳಸವುಳ್ಳೆ 
ಗೋಪುರ, ೧೦೪ ಗಣೇಶನ ವಿಗ್ರಹಗಳು, 
ಸುಂದರೇಶ್ವರನ ಉದ್ಭವಲಿಂಗ, ೧೫ ಎಕೆಕೆ 
ವಿಶಾಲಜಾಗ, ಅಧಿದೇನತೆಯಾಗಿ ವಿನಾನಾಕ್ತಿ 
ಅಮ್ಮನವರು. ಇನೆಲ್ಲ ಯಾತ್ರಿಗಳ ಮನ 


ಈಶಾನಾಸ್ಕಂ:: ಒಂದು ಪ್ರವಾಸ ಕಥನ 


ಸೂರೆಗೈಯುವ ಸಂಗತಿಗಳು. ಪಾಂಡ್ಯ 
ರಾಜರ ಕಾಲದಲ್ಲಿ ಮಧುರೆ ರಾಜಕೀಯ 
ತಕ್ಷಿಕೇಂದ್ರವಾಗಿತ್ತು. ದೇವಾಲಯದ 
ಸಂದರ್ಶನದಿಂದ ನಮಗಾದ ಆನಂದ ಸಂಶಸ 
ಗಳು ಅಪಾರ. ಅಂದಿನ ಸಂಜೆಯ ಬಿಡು 
ವೇಳೆಯಲ್ಲಿ ನ ಮ್ಮ್ಮಲ್ಲಿ ಹೆಚ್ಚೆ ನವರು 
ತಮ್ಮಲ್ಲಿ ಉಳಿದಿದ್ದ ಹಣವನ್ನು ಸೀರೆ 
ಯಾಗಿಯೋ, ಧೋತಿಯಾಗಿಯೋ ಪರಿ 
ವರ್ತಿಸಿದ ವಿವರ ನಾನು ನೀಡುವುದಿಲ್ಲ. 
ಆದರೆ ಈ ಸಂಗತಿ ಮಾತ್ರ ನಿಜ ಖರ್ಚು 
ಮಾಡಿದ್ದು ನಮಗೆ, ಬಚ್ಚಿಟ್ಟಿದ್ದು ಪರರಿಗೆ, 
ಸರಿ ತಾನೇ? ಅಂದಿನ ನಮ್ಮ ವಸತಿ, 
ವಿಶ್ರಾಂತಿ ನಾನಾ ಲಾಡ್ಜ್‌ ನಲ್ಲಿ. 


| ದಿನ ಆರು 
ಶನಿವಾರ, ಅಕ್ಟೋಬರ್‌ ೭, ನಮ್ಮೆಲ್ಲರ 
ಉಲ್ಲಾಸ ಯಾಕ ದಿನದಿಂದ ದಕ್ಕೆ 
ಏ ರು. ತ್ತಿದ್ದ ವು, ಲಗೇಜ"ನೊಂದಿಗೆ. 
ಶ್ರೀದೇವರ ದಯದಿಂದ ಯಾರಿಗೂ 
'ಅನಾರೋಗ್ಯ, ಕಾಡಲಿಲ್ಲ; ಶೀತ ಚಳಿ 
ಕೂಡ ಇಲ್ಲ. ಈ ದೈಸ್ಟ್ರಿಯಿಂದ ನಮ್ಮ 
ತಂಡದಲ್ಲೇ ಇದ್ದೆ ಇಬ್ಬರು ವೈದ್ಯ ರು 
ಅನವಶ್ಯ ಕರಾದರೆಂದೇ ಹೇಳಬೇಕು. ರಕ್ಷಕ 
ಅವನಿಠುವಾಗೆ ಇತರರು ಯಾಕೆ? 
ನಮ್ಮುದು ಒಟ್ಟು ಹದಿನಾರು ಕುಟುಂಬ 
ಗಳು. ದಿನ ಕಳೆದಂತೆ ನಮ್ಮ ಪರಸ್ಪರ 
ಅನೊ ೀನೃತೆ, ಪ್ರೀತಿ, ವಾತ ಲ್ಯ ವಿರು 
ತ್ತಿದ್ದ ಸಸ ಹೊಗೆ ಪರಿಚಯ ಇನ್ನು 
ಚೆನ್ನಾ ಗಿ ಆಗುತ್ತಿತ್ತು. ಮೊದಲೇ ತ೪ದೆ 
ವರೆ ಸ್ನೈ (ಹ ಬಲವಾಗುತ್ತಿತ್ತು. ಭಗವಂತನ 
ಇತ: ಕಾರ್ಯದಲ್ಲಿ ನಾವೆಲ್ಲ ಸಮಭಾಗಿ 
ಗಳು, ಜೀವರು ಎಲ್ಲರ ಒಳಗೂ ಹೊರಗೂ 


೬೬ 


ಇರುವವ ತಾನೇ? ಇದರ ಪೂರ್ಣ ಮನ 
ವರಿಕೆ ನಮ್ಮ ಈ ಪ್ರವಾಸದ ಒಂದು 
ಮುಖ್ಯ ಲಾಭ, ಬಸ್ಸಿನ ಸಿಬ್ಬಂದಿವರ್ಗ 
ಕೂಡ ತಮ್ಮ ನಿನಯಪೂಣ ೯೯ ನಗು 
ಮುಖದ ಸೇನೆಯಿಂದ ನಮಗೆ ಅನುಕೂಲ 
ವಾದರು. ಮಾರ್ಗದರ್ಶಿ ಹೆಗಡೆಯವರಂತೂ 
ನಮ್ಮವರೇ ಆದರು. 

ಮುಂದಿನ ನಮ್ಮ ಗುರಿ ಕನಾ ಕುಮಾರಿ 
ಭಾರತ ಭೂಶಿರ, ಮೂರು ಮಹಾ 
ಸಮುದ್ರಗಳ ಪವಿತ್ರ ಸಂಗಮ. ಮಧುಕೆ 
ಯಿಂದ ಬೆಳಗಿನ ೫ಕ್ಕೆ ಹೊರಟ ನಾವು 
ತಿರುಪುರಕೊಂಡ್ರಂ (ಬೆಟ್ಟದ ಸುಬ್ರಹ್ಮಣ್ಯ 
ದೇವರು), ಶುಭೇಂದ್ರ ದೇವಳಗಳನ್ನು 
ನೋಡಿ ಏರಿದ ಉಲ್ಲಾಸದಿಂದ ಮಿಂದು 
ವರಿದೆವು. ಗೌತಮ ಶಾಸನದಿಂದ ದೇವೇಂದ್ರ 
ವಿನೋಚನೆಗೊಂಡ ಶುಬೇಂದ್ರದಲ್ಲಿ ಒಂದೇ 
ಕಲ್ಲಲ್ಲಿ ಕಡೆದ ತ್ರಿಮೂರ್ತಿಗಳ ಭವ್ಯಕೆತ್ತನೆ, 
ಏಕಶಿಲೆಯ ೧೮ ಅಡಿ ಎತ್ತರದ ವಿಶ್ವರೂಪ 
ಹನುಮಂತ, ಸುಂದರ ಗಣೇಶ ವಿಗ್ರಹಗಳೂ 
ಇದೆ.: ಮಧ್ಯಾಹ್ನ ಒಂದು ಗಂಟೆಯ 
ಹೊತ್ತಿಗೆ ನಾವು ಕನ್ಕ್ಯಾಕುಮಾರಿಯನ್ನು 
ತಲಸಿ ಅಂದಿನ ವಿಶ್ರಾಂತಿಧಾಮವಾದ ಶಂಕರ 
ಗೆಸ್‌ 'ಹೌಸನ್ನು ಸೇರಿದೆವು. ಹಾಂ, ಒಂದು 
ತಿಳಿಸಲು ಮರೆತೆ. ಶುಬೇಂದ್ರದಲ್ಲಿ ದೇವಳದ 
ಬಳಿಯೇ ಫಿಮ೯೯ ಲ ನೀರಿನ ವಿಶಾಲ 
ಪುಸ್ಫರಿಣಿ ಇದೆ. ಅದರಲ್ಲಿ ಕಾಲುತೊಳೆದು, 
ನೀರು ಪ್ರೋಕ್ಷಿಸಿಕೊಂಡು ಡೇನದರ್ಶನ 
ಮಾಡಿದಾಗ ಆಗುವ ಸಂತಸ ವರ್ಣಿಸ- 
ಲಸದಳ. 

ಕನ್ಯಾಕುಮಾರಿಯಲ್ಲಿ ಅಸರಾಹ್ನ 
ಮೊದಲು ಶ್ರೀ ಸ್ವಾವಿನಾವಿವೇಕಾಸಂದರ 
ಸ್ಮಾರಕ ಸೌಧಕ್ಕೆ ತೆರಳಿದೆವು. ಸಮುದ ತ 


೬೪ 


ಮಧ್ಯದ ಭವ್ಯಬಂಡೆಯ ಮೇಲೆ ಸಾ ಮಾಚಿ 
೧೮೯೨ರಲ್ಲಿ ಶಿಕಾಗೋಗೆ ತೆರಳುವ ಮುನ್ನ 
ಮೂರು ದಿನ (ಡಿ. ೨೫, ೨೬, ೨೭) 
ಅವಿರತ ಧ್ಯಾನಮಗ್ಟ ರಾಗಿದ್ದ ಜಾಗದಲ್ಲಿ 
ಇಂದು, ನೂರು ವರ್ಷಗಳ ಬಳಿಕ್ಕ ಭವ್ಯ 
ಸ್ಮಾರಕ ತಲೆಎತ್ತಿ ನಿಂತಿದೆ. ಜೀನಿ 
ಕನ್ಯಾಕುಮಾರಿಯ ಶ್ರೀೀಪಾದವ ಕ್ನ್ಟೊ ಳ 
ಗೊಂಡ ಒಂದು ಜೆಳಗುಲ ವೂ ಇಲ್ಲಿದೆ; 
ಪ್ರಶಾಂತ ಧ್ಯಾನಮಂದಿರವೂ ಇದೆ. 
ಸುತ್ತಲೂ ಭೋರ್ಗರೆಯುವ ಸಮುಂದ್ರ 
ತ್ರಯಗಳು ಭೂಮದ ಕಲ್ಪನೆಯನ್ನು 
ವಾಸ್ತವಗೊಳಿಸುತ್ತವೆ. ಅಮೇಲೆ 
ಕನ್ಯಾಕುಮಾರಿಯ ದೇವಸ್ಥಾನ 
ಸರ್ವಧರ್ಮ ಸಂಕೇತವಾದ ಗಾಂಧಿಭನನ 
ವನ್ನೂ ನೋಡಿದ್ದಾ ಯಿತು. ಇನ್ನೇನು 
"ಶಾನಿಂಗ್‌'ಗೆ ಹೊರಡಬೇಕು ಅನ್ನು ವಷ್ಟೆ 
ರಲ್ಲಿ ಧಾರಾಕಾರ ಮಳೆ. ಅದರಿಂದಾಗಿ 
ಸೂರ್ಯಾಸ ಸ.ಮಾನದೆ ಸುಂದರೆ ದ ೈಶ್ಯ 
ಮತ್ತು ಇನ್ನ ಷ್ಟು ಲಗೇಜು ಶೇಖರಣೆ 
ತಿ ದವು, ಹಾ ಉಳಿಯಿತು' ಎಂದು 
ಕೀರ ಥೆ ಸರ್ಬೆಶಾಲಿ ಪತಿರಾಯರೊಬ್ಬರು 
ಪಿಸುಗುಟ್ಟಿದರು. ಉಳಿದ "ಯಜಮಾನರು? 
ಗಳು ಮನಸ್ಸಿನಲ್ಲೇ ಹಾಗಂದಿರಬೇಕು. 
ಏನಿದ್ದರೂ ಅಂದು ಸೂರ್ಯ ಹೇಗೋ 
ಮಾಡಿ ಅಸ್ತಮಿಸಿರಲೇ ಚೇಕು, ಯಾಕೆಂದರೆ 
ಮುರು ದಿನ ಅನನು ಉದಯಿಸಜೇಕಿತ್ತಲ್ಲ! 


ದಿನ ಏಳು 
ಭಾನುಷಾರ, ಅ ಕ್ಸೊ (ಬರ್‌ ಆ, 
ಪ್ರವಾ ಸಾಂತ್ಯ ಕ್ಕೆ ಮುನ್ನಾ ದಿನ. 


ಇ ನ್ಯಾ ಕುಮಾರಿಯಿಂದ ಮಂಡೆ 
ತಿರುನನಂತಪುರಕ್ಕೆ ಎರಡು ಗಂಟಿಗಳ ಡಾರಿ. 


ಪುಸ್ತ ಕ ಪ್ರಪಂಚ ಸೆಸ್ಟೈಂಬರ್‌, ೧೯೯೬ 


ಮಧ್ಯೆ ತಮಿಳುನಾಡು ಕಳೆದು ಕೇರಳ 
ಪ್ರ ವೇತಿಸರೆವು. ಅಮ್ಮಾವ್ರ ಆಡಳಿತ ಜಾಗೆ 
ಸವೆದು ಜಾ ಅವರ ಊರನ್ನು : 
ಸೇರಿದೆವು. ಕರಾವಳಿಜಾಗ ನೋಡಲು ಬಲ 
ಅಂದ. ಒಂದೆಡೆ ಕಂಗುತೆಂಗುಗಳ ಮತ್ತು | 
ಜಿಟ್ಟಗಳ ಎತ್ತರ, ಇನ್ನೊಂದೆಡೆ ಸಮುದ್ರಡೆ 
ಈ. ಮೆತ್ತು. ವಿಸ್ತಾರ. ತಿರುವನಂತವುಕೆ , 
ಕೇರಳದ ರಾಜಧಾನಿ. ಇಲ್ಲಿನ ಶ್ರೀ ಅನಂತ 
ಪದ್ಮನಾಭಸ್ವಾಮಿಯ ಸನ್ನಿಧಿ ಬಹು ' 
ಪುರಾತನ ಮತ್ತು ಪ್ರಸಿದ್ಧ. ದೇವರ" 
ಪ್ರಶಾಂತಮೂರ್ತಿಯನ್ನು ೧೮ ಅಡಿ" 
ಉದ್ದದ ಒಂದೇ ಶಿಲೆಯಲ್ಲಿ ಕೆತ್ತಲಾಗಿದ್ದು, ' 
ನಾ ನಾ ಕಮಲವನ್ನೂ , ಅದರಲ್ಲಿ 

ಹ್ಮನ ವಿಗ್ರಹವನ್ನೂ ನೋಡಬಹುದತ. | 
ವಜ ಮೂರು ಪ್ರತ್ಯೇಕ ಪ್ಹಾಕಗಳ ' 
ಮೂಲಕ ನಾವು ನೋಡಪೇಕಾಗುತ್ತದೆ. 
ಇಲ್ಲಿ ವರ್ಷದ ೩೬೫ ದಿವಸ ಸುಪ್ರಭಾತಡೆ 
ಬೇಕೆ ಬೇಕೆ ಹಾಡುಗಳನ್ನು ನು ಡಿಸಲಾಗುತ್ತೆ | 
ದಂತೆ.  ಜೀವಳದ ಮುಖ್ಯ ಗೋವುಕೆ : 
ಸುದಾರು ೧೦೦೦ ಅಡಿ ಎತ್ತರವಿದ್ದು ೩. 
ಅಂತಸ್ತುಗಳನ್ನ ದು ಹೊಂದಿದೆ. ಮಾನವತೆ 
ದೇಹದಲ್ಲಿ ನವರಂಧ್ರಗಳಿರುವಂತೆ ಈ ಜೀನೆ 
ಸ್ಕಾ ನಕ್ಕೆ ೯ ದ್ವಾರಗಳಿವೆ. (ನವದ್ವಾಕೇ' 
ಪುಕೇ ನಹೀ. ಗೀತಾ), ನೀಹನೇ ಜೀಗಾಲ 
ವೆನ್ನುವ ಕಲ್ಪನೆಯಿದು. ಎಂಥ ಉನ್ನತ 
ಮ; ದೇನರಮೂರ್ತಿ ಮುಲಗಿರತಿ 
ವುದರಿಂದ ಈ ಊರಿಗೆ ಅಂನತಶಯನ ' 
ವೆಂದೂ ಕರೆಯುತ್ತಾರೆ. ದೇವರ ಪಾವತೆ 
ದರ್ಶನ ಮತ್ತು ಕೋವಲಂ ಸಮುದ್ರ" 
ಕೀರದ ವಿಹಾರ ಮುಗಿಸಿ ಮುಂ 
ಪ್ರವಾಸದ ಕೊನೆಯ ಕ್ಷೇತ್ರವಾದ ಗುರ | 
ವಾಯೂರಿಗೆ ಚಲಿಸಿಣೆವು. | 


ಈಶಾವಾಸ್ಕಂ ; ಒಂಡು ಪ್ರವಾಸ ಕಥನ 


ಗುರುವುಾಯೂರಪ ಸೈನ್‌ ಬಾಲಕೃ ಸ ನನ 
ಕ್ಷೇತ್ರ ಗುರುವಾ ಈ ರು. ದಾ 'ರಕೆ 
ಮುಳುಗುವ ಮೊದಲು ಅಲ್ಲಿದ್ದ ಸುಂದರೆ 
ಕೃ ಷ್ಣ ವಿಗ್ರಹವನ್ನು ಕಶ್ಯ ಸರ” ಸೂಚನೆ 
a 'ಕೇವಗುರು ಬೃಹಸ್ಪ ತಿ ವಾಯು 
ವನ್ನು ಕೂಡಿಕೊಂಡು ಈ ಜಾಗಕ್ಕೆ ಬಂದು 
ಸ್ಟಾ ಪಿಸಿದಕೆಂದು ಪ್ರತೀತಿ. tk, 
ಸ್ಥಳದ ಹೆಸರು losis 
ಯಿತು. ಭಕ್ತ ವತ್ಸಲ, ಯೋಗೇಶ ರೆ 
ಶ್ರೀ ಕೃಷ್ಣಪರಮಾತ್ಮ ನನ್ನು ಇಲ್ಲಿ ಕೃಷ್ಣ ಕ್ಯ 
ಕುಟ್ಟ ಕೃಷ್ಣ, ಉಸ್ನಿ ಕೃಷ್ಣ ಮತ್ತು 
ಬಾಲಕೃಷ್ಣ ಎಂದು ಶಿಶುರೂಪದಲ್ಲಿ ಕಂಡತಿ 
ನಾವು ಪುಲಕಿತರಾಜಿವು. ಅವನನ್ನು ಕಂಡು 
ನಾವೇ ಧನ್ಯರು ಎಂದೆನಿಸಿತು. ಈ ಜಾಗ 
ದಲ್ಲಿ ಖರೀದಿಯೇನೂ ಮಾಡಲಾಗಲಿಲ್ಲ. 
ಯಾಕೆಂದರೆ ಎಲ್ಲರ ಹಣದ ಗಂಟೂ 
 ಇಸ್ಟರಲ್ಲಿ ಬರಿದಾಗಿತ್ತು. ಅದಲ್ಲದೆ ಯಾರು 
 ಕಡನೀಡುವ ಸ್ಥಿತಿಯಲ್ಲೂ ಇರಲಿಲ್ಲ, ಹೆಗಡೆ 
ಯವರ ಹೊರತು, ಬಸ್ಸಿ ನಲ್ಲಿ ನನ್ನ 
ಯಜಮಾನರು ದಾ ಸರದ ಭಾಗವತ ಈ 
ಕಲಿಯುಗದಲ್ಲಿ "ಭಾಗವತಾ' ಆಗ 
ಲಂಚಾವತಾರ ಎಲ್ಲೆಡೆ ಶಾಂಡವಾಡುತ್ತಿರುವ 
ಖೇದದ ವಿಚಾರವನ್ನು ವಿನೋದದ ಲಘು 
ಶೈ ಲಿಯಲ್ಲಿ ಹೇಳಿ ನನ್ಮು ಲ್ಲಿ ವಿನೋದ 

ವಿಷಾದಮಿಶ್ರಿತ ಭಾನನನ್ನು ಟು 
ಮಾಡಿದರು. 


ದಿನ ಎಂಬು 


ಸೋಮವಾರ, ಅಕ್ಟೋಬರ್‌ ೯. ನಮ್ಮ 


ಪ್ರವಾಸದೆ ಕೊನೆಯ ದಿನ. ಬೆಳಿಗ್ಗೆ ೭ 
ಗಂಟಿಗೆ ಕಲ್ಲಿಕೋಟಿಯ ಮೂಲಕ 
ಮಂಗಳೂರು ಕಡೆಗೆ ಓಟ. ಮನೆ ಸೇರಲು 


೬೯ 


ಮನ ತವಕಿಸುತ್ತಿದ್ದರೂ, ಇತರ ಸದಸ್ಯ 
ರೊಡನೆ ನಮ್ಮ ಬಾಂಧವ್ಯದ ಬೆಸುಗೆ, 
ಕ್ಷೇತ್ರ ದರ್ಶನದಿಂದ ಆದ ಲೌಕಿಕ ಅನುಭವ, 
ಇನ್ನೂ ಕೆಲವು ದಿನ ಯಾಕೆ ಪ್ರವಾಸ 
ಮುಂದುವರಿಯಬಾರದೆಂದು ನಾವು 
ಯೋಚಿಸುವಂತೆ ಮಾಡಿದವು. ಈ ಎಂಟು 

ವಸಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸಮುದ್ರದ 
ಆಳಕ್ಕೆ ಇಳಿದಿದ್ದೆ ವು, ಬೆಟ್ಟದ ಎತ್ತರಕ್ಕೆ 
ಏರಿದ್ದೆ ವ್ರ, ದೇವರಿಗೆ ಪ್ರದಕ್ಷಿಣೆ ಡು 
ಸಾಸ್ಟಾಂಗ ವಂದಿಸಿದೆ ವು, ತೀರ್ಥಸ್ಲ್ಯಾನ 
ಮಾಡಿದ್ದೆವು, ಒ ಟ್ಟ ಬ್ಬ ಗೆ ಬಸ್ಸಿನಲ್ಲಿ 
ಹಾಡಿ, ನಲಿದು, ಸತಾ oe ಳಿಸಿದ್ದೆ ವು. 
ನಾವು ಮಾಡದೆ ಇದ್ದು ದೆಂದಕೆ ಒಂದೇ 
ಸಂಗತಿ ಅದು ಜಗಳ; ಗಂಡ ಹೆಂಡತಿ 
ಯರು ಕೂಡಾ! ಆದರೆ ಈಗ ಈ 
ಸ ರ್ಗೀಯ ಆನಂದದ ಅವಧಿ ನುಗಿಯುತ್ತ, 
ಬಂದಿತ್ತು. ಆರಂಭವಾದುದು ಅಂತ್ಯ 
ವಾಗಲೇಬೇಕಲ್ಲ? ಅದೇ ಪ್ರಕೃತಿ ನಿಯಮ. 
ನಾವು ಅದಕ್ಕೆ ಹೊರತಾಗಲು ಹೇಗೆ 
ಸಾಧ್ಯ? ಆದ ಸುಂದರ ಅನುಭನ ಮಾತ್ರ 
ನಮ್ಮ ಮನಸ್ಸಿನಲ್ಲಿ ಶಾಶ ಎತ, ಇದಕ್ಕಾಗಿ 
ಅಲ್ಲಿದ್ದ ಎಲ್ಲ ಪ್ರವಾಸಿ ಬಾಂಧವರಿಗೆ 
ನಿರ್ಮಲಾ ಟ್ರಾವೆಲ್ಸ್‌ ಸಂಸ್ಥೆಗೆ, ಮಾರ್ಗ 
ದರ್ಶಿ ಹೆಗಡೆಯವರಿಗೆ, ಮೇಲಾಗಿ ಅಧ್ಯಕ್ಷ 
ಭಗವಂತನಿಗೆ ಎಲ್ಲರೂ ಕೃತಜ್ಞ ತೆ ಸಲ್ಲಿಸಿ 
ಅಂಥ ಸಂದರ್ಭಗಳು ಮತ್ತೆ ಮತ್ತೆ 
ಬರಲೆಂದು ಹಾರೈಸಿದೆವು. ಪ್ರವಾಸದ 
ಕೆಲವು ಸನಿ ಚಿತ್ರಗಳು ಕ್ಯಾಮರಾ ಸೆಕೆ 
ಹಿಡಿದ ಭಾನಚಿತ್ರಗಳಲ್ಲಿವೆ. ಆದರೆ ಎಲ್ಲವೂ 
ನೆನನಿನ ಪುಟಗಳಲ್ಲಿ ಬಲವಾಗಿ 
ಅಚ್ಚೊ ತ್ತಿವೆ. 


೭೦ 


ಮುಗಿಸುವ ಮೊದಲು ಒಂದು ಮಾತು. 
ಸಾವು ಪ್ರದಕ್ಷಿಣಾಕಾರವಾಗಿ ಪ್ರವಾಸ 


ನಡೆಸಿದ್ದು, ರಾಮೇಶ್ವರದ ತೀರ್ಥಸ್ಥಾನ, 
ಮುಂದಿನ ಎರಡು ದಿನ ಪ್ರಕೃತಿಯಿಂದ 
ತೀರ್ಥಪೊ ಕ್ಷಣೆ, (ಮಳೆ), ಎಲ್ಲವೂ 
ಸಲೀಸಾಗಿ ಯಾವ ವಿಫ್ಲ್ನವೂ ಇಲ್ಲದೆ 
ನಡೆದಿದ್ದು » ಊರ ನಮ್ಮ ಮನೆಗಳು ಈ 
ಅವಧಿಯಲ್ಲಿ ಭದ್ರವಾಗಿದ್ದು ದು--ಇವೆಲ್ಲ 
ದೇವರ ಅನುಗ್ರಹ ನಮ್ಮ ಮೇಲಿದೆ 


ಎಂಬುದನ್ನು ಸಾಬೀತು ಪಡಿಸುತ್ತವೆ. 
ಪ್ರವಾಸ ಮುಗಿಯುವ ಹಂತದಲ್ಲಿ ಒಂದೂ 


ಚಿಕ್ಕ ಆದರೆ ಜೊಕ್ಕ ಭಾವಪೂರ್ಣ 
ಕಾರ್ಯಕ್ರಮ ಇರಿಸಿಕೊಂಡು 
ಗುರುವಾಯೂರಿನ ನಮ್ಮ ರಾತ್ರಿತಾಣದಲ್ಲಿ 


ಎಲ್ಲರೂ ಒಂದೆಡೆ ಕಲೆತೆವು. ದೇವರ ದಯೆ 
ಮತ್ತು ನಿಮ್ಮ೯ ಲಾ ಟ್ರಾವೆಲ್‌ ನವರು 


ಮಾಡಿದ ಸುವ ವಸ್ಥೈಯಿಂದೆ ತ ವಾಸ 
ಸಫಲವಾಯಿತೆಂದು ಎಲ್ಲರೂ ತನ್ನು 
ತಮ್ಮದೇ ಆದ ಶೈಲಿಯಲ್ಲಿ ಮನಮುಟ್ಟು 
ವಂತೆ ವಿವರಿಸಿದರು. ನನ್ನ ಪತಿರಾಯರು 
"ನಮ್ಮೆಲ್ಲರ ಭಾರ ಮೂರು ರೀತಿಗಳಲ್ಲಿ 


ವಿರಿದೆ' ಎಂದರು. ಅನರು ಮಾತು ಮುಂದು 
ವರಿಸಿ "ಮೊದಲನೆಯದು ಲಗೇಜಿನ ಭಾರ; 
ಅದಕ್ಕೆ ನಾನೇ ಹೊಣೆ. ಎರಡನೆಯದು 
ನೇಹದ ತೂಕ! ಚೆನ್ನಾಗಿ ಉಣಿಸಿ, ತಿನಿಸಿದ 
ಹೆಗಡೆಯನರು ಇದಕ್ಕೆ ಕಾರಣಮೂರನೆ 
ಯದು ಗಳಿಸಿದ ಪುಣ್ಯದ ಭಾರ. ಆದೇ 
ನೆಮ್ಮ ಪ್ರವಾಸದ (ರ. ಒಟ್ಟಿನಲ್ಲಿ 
ಪ್ರವಾಸ ಸಫಲ, ಒಳಗೂ, ಹೊರಗೂ |' 
ತು ನಮ್ಮೆಲರ ಪರವಾಗಿ ನಾವು 
ಹೇಳಬೇಕೆಂದಿದ್ದು ದನ್ನೆ ವಿವರಿಸಿದರು. - 


ಪುಸ್ತಕ ಪ್ರಪಂಚ ಸೆಪ್ಟೆಂಬರ್‌, ೧೯೯೩ 


ನನ್ನ ಪತಿಜೇವರು ನಮ್ಮ ಊರಾಡ | 
ಮಂಗಳೂರು ಬಳಿಯ ತಲಪಾಡಿಗೆ ತಮ್ಮ | 
ತಾಯಿಯವರ ಮತ್ತು ಊರ ಡೇವರು 
ಶ್ರೀ ದಾರ್ಗಾಪರಮೇಶ ಎರಿ ಅಮ್ಮ ನವಕೆ 
ದರ್ಶನಕ್ಕೆಂದು ಮೊದಲು ಇಳಿದರು. ಜನನೀ 
ಜನ್ಮಭೂಮಿಶ್ಚ ಸ ರ್ಗಾದಫಿ ಗರೀಯಸಿಿ ; 
ಅಲ್ಲವೇ? ನಾನು ಬೆಂಗಳೂರಿನ ನವು 
ಮನೆಯಲ್ಲಿ ದಾರಿ ನೋಡುತ್ತಿದ್ದ ಮುದ್ದು 4 
ಮಕ್ಕಳನ್ನು ಬೇಗನೆ ಸೇರಿಕೊಳ್ಳಲು ಅಂಜೀ 
ರಾತ್ರಿ ಬಸ್ಸಿನಲ್ಲಿ ಪಯಣಿಸಿದೆ. ಪ್ರವಾಸಿ 
ಬಂಧುಗಳು ಒ ಬ್ರ 
ಬೀಳ್ಳೊ ಡಂವ ದೃಶ್ಯ ಮನಸ್ಸು ಕರಗಿಸು ' 
ನಂತಹನ್ದಾ ಗಿತ್ತು. ಮತ್ತೆ ಸಂಧಿಸೋಣ್ಯ,. | 
ಖಂಡಿತ; . ಭಗವಂತನ ಕೃ ಫೆ ಈ ಬಗ್ಗೆಯೂ 
ನಮಗಿರಲಿ' ಎನ್ನುವ ಪಾ ರ್ಥನಾಭಾವ : 
ತುಂಬಿದ ಹೃ ದಯದಿಂದ ನಾವು ಒಬ್ಬರೆ. 
ನೊ ್ಲಿಬ್ಬರು "ಆಗಲಿಡಿವ. ಈಗ ಪ್ರವಾಸದ 
ಸವಿನೆನಪು ಮಾತ್ರ ಮನಸ್ಸಿನಲ್ಲಿ Ns ಪತ್ತಿ 
ನಿಂತಿದೆ. ಅದನ್ನೇ ಪುನಃ ಪುನಃ ನೆನೆವ 1 
ಮೆಲುಕು ಹಾಕುತ್ತ ಆನಂದಪರವಶಳಾಗು 
ತ್ಲೇನೆ. ಸನ್ಮಾನ್ಯ ಡಿ. ವಿ. ಗುಂಡಪ್ಪನವರ ' 
ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಸುಂದರ ( 
ಅರ್ಥಗರ್ಭಿತ ಸಾಲುಗಳೊಡನೆ ಈ ಪ್ರವಾಸ ' 
ಕತೆಯನ್ನು ಭಗನಂತನ ಪದತಲದಲ್ಲಿ 
ಸಮರ್ಪಿಸುವೆ. 


ಮೇಲೆ ಕೆಳಗೊಳಗೆ ಬಳಿ ಸುತ್ತಲಿಕೆತ್ತಲುಂ! 
ಮೂಲೆ ಮೂಲೆಯಲಿ ವಿದ್ಮುಲ್ಲಹರಿಯೊಂಡು 8 ' 
ಧೂಲಿಕಣ ಭೂಗೋಳ ರನಿ ಚಂದ್ರ ತಾರೆಗಳ | 
ಚಾಲಿಪುಹು ಬಿಡುಳೊಡದೆ.ಮಂಕುತಿವತ್ಮಿ ॥ 


ಪುಸ್ತಕ ಪರಿಚಯ 


ಕೆಳಕಂಡ ೬ ಪುಸ್ತ ಕಗಳ ಸ 
ಪೆ 


ಸಾಮಾನ್ಯ ಘಟನೆಗಳ ವೈಜ್ಞಾನಿಕ 
ವಿಶ್ಲೆ ೀಷಣೆ ಲೇಖಕರು : ಶ್ರೀಯುತ 
ವೆಂಕಟಯ್ಯ ಅನ ಗೆರೆ. (ರೂ. ೨೦). 

ಜಗತ್ತು ಅಸಂ ಖ್ಯ ಚಟುವಬಿಕೆಗಳ 


ಮಹಾ ಸಾಗರ. ಒಂದೊಂದು ಕಾರ್ಯದ 
ಹಿನ್ನೆಲೆಯಲ್ಲಿಯೂ ಕಾರಣ ಇದ್ದೆ ಇರು 


ವುದು. ಈ ಕಾರ್ಯ-ಕಾರಣ ಸಂಬಂಧದೆ 

ಅನ್ವೇಷಣೆಯೇ ವೈಜ್ಞಾನಿಕ ಮಾರ್ಗ. 
೫A ರಹಿತ ಕಾರ್ಯವಿಲ್ಲ, ಕಾರ್ಯರಹಿಶ 
ಕಾರಣವೂ ಇಲ್ಲ. ಅಂದ ಮೇಲೆ ಯಾವುದೇ 
ಗೋಚರ ಕಾರ್ಯದ ಹಿನ್ನೆಲೆ ಕಾರಣ 
ತಿಳಿಯದಿದ್ದ ಕೆ ಅಥವಾ ಯಾವುದೇ ನಿರ್ದಿಷ್ಟ 
ಕಾರಣದ ಪ್ರಕಟಿತ ಕಾರ್ಯ ಅರಿವಿಗೆ ಬರ 
ದಿದ್ದ ರೆ ತಾವ ಆ ಕಾರಣವನ್ನು ಇಲ್ಲವೇ 
ಕಾರ್ಯವನ್ನು ವ್ಯವಸ್ಥಿತವಾಗಿ ಅರಸಲು 
ಮುಂದಾಗಬೇಕೇ ಹೊರತು ಅವುಗಳಲ್ಲಿ 
ದೈವಿಕ ಪ್ರಭಾವ ಅಥವಾ ಪವಾಡ ಕಾಣು 
ವುದಲ್ಲ. ಈ ಪುಸ್ತಕದ ಇಪ್ಪತ್ತೊಂದು 
ಸ್ವ ತಂತ್ರ ಲೇಖನಗಳಲ್ಲಿ ಅಪ್ಪ ಗರೆಯನರು 
ವಾಸ, ವ ಘಟನೆಗಳನ್ನು ಉಲ್ಲೇಖಿಸಿ ಕಾರಣ 
ಸಹಿತ ವಿವರಿಸಿದ್ದಾ ರೆ. ಅಂದರೆ ಪವಾಡ 
ಗಳನ್ನು ಬಯಲಿಸಿದ್ದಾ ಕಿ. ಜನರ ಸಂವೇದ 
ನೆಗೆ ನೋವಾಗದಂತೆ “ಜ್ಞಾ ನದ ಬಲದಿಂದ 
ಆಜ್ಞಾ ನಡೆ ಕೇಡ”ನ್ನು ತಂಡೊಗೆದಿದ್ದಾರೆ. 


ಪ್ರಕಾಶಕರು: 
ಕ್ರ್ಬೊವೇಟ್‌ ಲಿ., ಎಂಬಿಸಿ ಟರ್‌, ಕೆ ಸೆಂಟ್‌ ರಸ್ತೆ, ಬೆಂಗಳೂರು. 


ನವಕರ್ನಾಟಕ ಪಬ್ಲಿ ಕ್ಷೇಸನ್ಸ್‌ 


ದೇವರು ದೆನ್ನ ವಿಜ್ಞಾ ನ ಡಾಕ್ಟರ್‌ 
ಕೋವೊರರು ವಾಸ್ತವ ಘಟನೆಗಳ ಸುತ್ತ 
ಇಂಗ್ಲಿ ಷಿನಲ್ಲಿ ನೇಯ್ದಿ ರುವ ಇಪ್ಪತ್ತೆರಡು 
ಘನ ವಿಚಾರಗಳ ಕ ನ್ನಡಾನುವಾದ. 
ಅನುವಾದದ ಸಂಪಾದಕರು ಡಾಕ ರೌ 
ಪುರುಷೋತ್ತಮ ಬಿಳಿಮಲೆ. (ರೂ. ೪೦). 


ದೇವರು ಎಂದರೇನು?- ಅದು ಮನು 
ಕುಲದ ಪರಮಸುಂದರ ನಿರ್ಮಿತಿ, ನೈತಿಕ 
ಮೌಲ್ಯಗಳ ಆಕರ, ನಮ್ಮ ರಾಗ ಭಾವ 
ದೌರ್ಬಲ್ಯಗಳಿಗೆ ಅವಶ್ಯಕ ಅವಲಂಬನೆ 
ಯಾಗಿ ನಾವು ಸೃಷ್ಠಿ ಸಿರುವ ಒಂದು ಆದರ್ಶ 
ಮಾತ್ರ. ಪ್ರೀತಿ RN, ಜೀವನ ಅತಿ 
ಮಖ್ಯ. ಇದಕ್ಕೆ ಆಧಾರವಾಗಿ ದೇವರು 
ಒಂದು ಸಾಕ್ಷಿ KE ಒಬ್ಬ ನಂಬಿ ಬಾಳು 
ವುದಾದರೆ ಆ ನಂಬಿಕೆಗೆ ಅರ್ಥ ಉಂಟು. 
ಹೀಗಲ್ಲದೇ ಈ ನಂಬಿಕೆ ವಾಮಾಚಾರಕ್ಕೆ 


ಕಾರಣವಾದರೆ ಇದೊಂದು ಮಾನಸಿಕ 
ನೈಕಲೃವಾಗುತ್ತದೆ ಎಂದೇ ವ್ಯಾಧಿ. ಇದರ 


ಒಂದು ದುಷ್ಟ ಅವತಾರ ದೆವ್ವ. ವಂಚಕ 
ನಿಗೆ ಸ್ವಂತ ನೆರಳೇ ಭೂತ, ಕೊಲೆಪಾತಕಿಗೆ 
ಎಲ್ಲೆಲ್ಲೂ ದೆವ್ವ ದರ್ಶನ“ಏನು ಭೂತ 
ಗಾ ?) ಮುನರ್ತನೋನ್ಮಾದ.” ವಿಜ್ಞಾ ನದೆ 
ರಚನಾತ್ಮಕ ಪಾತ್ರ ಇರುವುದು 


ಇಲ್ಲಿಯೇ-_ಕಾರ್ಯ-ಕಾರಣ ಪಾತಳಿಯಲ್ಲಿ 
ಈ ಅಂಧಂತಮಸ್ಸಿನ ನಿವಾರಣೆ. ಪ್ರಸಕ್ತ 
ಕೃತಿ ಈ ಕರ್ತವ್ಯವನ್ನು ಮನೋವೈದ್ಯನ 
ಕೌಶಲದಿಂದಲೂ ದಾದಿಯೆ ನಲ್ಮೆ 
ಯಿಂದಲೂ ನಿರ್ವಹಿಸಿದೆ. 


ನಾನೇಕೆ ನಾಸ್ತಿ ಕ__ಮೂರು ಪ್ರಖರ 
ವೈಚಾರಿಕ ಲೇಖನಗಳ ಸಂಕಲನ (ರೂ. ೯). 


ಡೇಶಪ್ರೇಮಿ ಹುತಾತ್ಮ ಭಗತ್‌ಸಿಂಗ್‌ 


ಜೇವನೆದರ್ಶಿನ ಕುರಿತು * ವಿಷನ್‌ ಚಂದ್ರ 
ಬರೆದಿರುವ "ಪ್ರ ಸ್ತಾವ ನೆ? ಮೊದಲೆ 


ಯಡು. ಸ್ವರ್ಶ ಭಗರ್ತಸಿಂಗ” ಬರೆದಿರುವ 
"ನಾನೇಕೆ ಜ್‌ ಮತ್ತು "ಸ್ವಷ್ಟ 
ಲೋಕದ ವನುನ್ನುಡಿ' ಉಳಿದೆರಡು ಲೇಖನ 
ಗಳು. ಇಂಗ್ಲಿಷ ಮೂಲದಿಂದ ಕನ್ನಡಕೆ 
ಅನುವಾದಿಸಿರುವವರು ಶ್ರೀಮತಿ ಎನ್‌. 
ಗಾಯಿತ್ರಿ. ದೇಶೋನ್ನ ತಿಯ ಸಲುವಾಗಿ 
ನಗುನಗುತ್ತ ನೇಣುಗಂಬ ಏರಿದ ಭಗತ್‌ 
ಸಿಂಗ್‌ರಿಗೆ ದೇವರ ಬಗ್ಗೆ ಭ್ರಮನಿರಸನ 
ವಾದದ್ದು ಜಂಬದ ಅಥವಾ ಸ ಎಪ್ರತಿಸ್ಕೆಯ 
ಕಾರಣವಾಗಿ ಅಲ್ಲ. ಅಂತಃಕರಣಯುಕ್ತ 
ಜೀವನ ಮೌಲ್ಯಗಳ ಆದರ್ಶ ಮತ್ತು 
ಕಲ್ಪಿತ ಕೂಪ ಭಗವಂತ ಆಗದೇ ವ್ಯಕ್ತಿಗಳ 
ಬದುಕಿನೊಂದಿಗೆ ಚಕ್ಕಂದವಾಡುವ ಠಕ್ಕ 
ನಾದರೆ ಇಂಥ ದೇವರನ್ನು ನಿರಾಕರಿಸುವುದೇ 
ಖಜುಮಾರ್ಗ. ಈ ವಾಸ್ತವತೆಯನ್ನು 
ಅನುಭವದಿಂದ ದರ್ಶಿಸಿದ ಭಗತ್‌ಸಿಂಗ್‌ 
ಅನರ ಜೀವನ ಮತ್ತು ವೈಚಾರಿಕ ಸಂದೇಶ 
ಅನನ್ಯವಾಗಿನೆ, ಅನುಸರಣಯೋಗ್ಯ 
ವಾಗಿವೆ. 


ರಾಮನಿಗೆ ಸೀತೆ ಏನಾಗಬೇಕು)... 
ತೆಲುಗು ಮೂಲ ಡಾಕ್ಟರ” ಆರುದ್ರ. 


ಆಗಿರಲಿ ”ಅಡನ್ನು 


ಪುಸ್ತಕ ಪ್ರಪಂಚ ಸೆಪ್ಟೆಂಬರ್‌, ೧೯೯೬ ಸಿ 


ಕನ್ನಡ ಅನುವಾದ ಶ್ರಿ ಶ್ರೀಯುತ ಕೆ. ಎ೮] 
ಗೋಪಾಲಕ್ಕ ್ಣ pe (ರೊ. ೩೦) | 

ಕಾನ್ಯವಾಗಲಿ, ಧಾರ್ಮಿಕ ಗ್ರಂಥವಾಗಲಿ, ' 
ಅದರಲ್ಲಿ ನಳನಳಿಸುತ್ತಿ, ಕವ ಬಹುಜ ಕ 
ಬಲುಕಾಲದ ಭಕ್ತಿ, ಶ್ರದ್ಧೆ ಏನೇ ಇರಲ್ಲಿ 
ಅದರ ಪ್ರಾ ಚೀನತೆ ಎಷ್ಟೆ ( ಇದ್ದು ವರ್ತಮಾನ ' 


ಯುಗದಲ್ಲಿ ಕೂಡ rE ಪರಿಣಾಮಕಾರಿ ' 
ಕಾಲದಿಂದ ಕಾಲಕ್ಕೆ" 


ವೈಚಾರಿಕ ವಿಮರ್ಶೆಗೆ ಒಳಪಡಿಸುವುದು ' 
ಜನರ ಮಾನಸಿಕ ಆಕೋಗೆ ವರ್ಧನೆಗೆ 
ಆವಶ್ಯಕ ರೆಸಧಾತು ಮತ್ತು ಸ ತಃ ಆ 
ಗೆ ದ ಅಂತರೆಂಗೆ ಸಂವರ್ಧಕ ಅಗತ್ಯ. 
ಜೀವಸತ್ತ ಕ್ರ ಕೂಡ. ಇಂಥ ತೀಕ್ಷ್ಣ 
ಸಂಶೋಧನೆ ಪರೀಕ್ಷಣೆಗಳ ಪಕ್ವ ಫಲ ಕ 
ಉತ್ಕೃಷ್ಟ ಕೃತಿ. ರಾಮಾಯೆಣ ಇಲ್ಲಿ ಹೊಸೆ 
ಹೊಸ ಹೊಳಹುಗಳಿಂದ ಬೆಳಗುತ್ತಿದೆ, ' 


ಆಯಾ ಕಾಲದ ನಾಗರಿಕತೆಯ ಮನೋ" 
ಧರ್ಮ ಮತ್ತು ಮನುಕುಲದ ವಿಕಾಸ 


ಇದರಲ್ಲಿ ಆತ್ಮೀಯವಾಗಿ ಲಕಲಕಿಸು 
ತ್ತಿವೆ. 


ಮಹಿಳೆ ಬಿಡುಗಡೆಯ ಹಾಡಿಂ 
ಲೇಖಕರು: ಶ್ರೀಮತಿ ಎನ”. ಗಾಯತಿ 
(ರೂ. ೫೫) 
ಎಲ್ಲಿ ಮಾನವೀಯ ದ 


ಸಾರ್ವಜನಿಕ ಪ ಶ್ರ ಚಾರದಲ್ಲಿರುವುವೋ ೬ 
ತ ದ್ವಿ ರು ದ್ಧ `ಸಾಶವೀಯ ಕೃ ತ್ಯ ಗಳು] 


ಆಚರಣೆಯಲ್ನಿರುವುವು ಎಂ ಸ್‌ k 
ಅನುಭನಜನ್ಯನಿಯಮೆ. ಭಾರತ ಇದಕ್ಕೆ : | | 
ಅನನಾದನಲ್ಲ. ಸೀತೆಯ ಬಾಯಿಯಲ್ಲಿ ಕಪ | 
ಲಕ್ಷ್ಮೀಕ ನುಡಿಸಿದ್ದಾ ನೆ: *ಕಡೆ ತ್ವ 
ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡು ' 
ಪಾತಕಂಗೈದು ಫೆ ಣ್ಲಾ ಗಿ ಸಂಭವಿಸಿದ 


ಪುಸ್ತ ಕ ಪರಿಚಯ 


ಒಡಲಂ ಪೊರೆಪುದ್ಕು ಎನ್ನೊ ಳು ಅಸರಾಧ 
ಮುಂಟು,? ಶ್ರೀಮತಿ ಗಾಯತ್ರಿ ಯವೆರೆ 
ಈ ವೈಚಾರಿಕ ಕೃ ೪ ತಿಯಲ್ಲಿ ಶಾಸ್ತ್ರದ ಆಧಾರ 
ವಿಜಿ, ವಿನೇಚಕೆಯ ಸೌಹಾರ್ದವಿದೈೆ, 
ವರ್ತಮಾನದ ಗಾಢ ಪುತ್ತು ನೇದನಾ 
ಯುಕ್ತ, ಅನುಭವವಿದೆ ಮತ್ತು ತೀವ್ರ 


ಸಾಮಾಜಿಕ ಕಳಕಳಿ ಇದೆ. ಓದುಗರನ್ನು, 
ಸಕ್ರಿ ಯಾತ ಕವಾಗಿ ಚಿಂತಿಸಲು ಮತ್ತು" 


ಅಂತ ತ್‌ ಗಳಾಗಿ ಸ್ವಂತ ಜೀವನ 
ಶೋಧಿಸಲು ಪ್ರೇರಿಸುತ್ತದೆ. 


ವೈಜ್ಞಾನಿಕ ಮನೋಧರ್ಮ-- 
ಲೇಖಕ: ಜ, ಟಿ. ನಾರಾಯಣರಾವ್‌ 
(ರೂ. ೪೫) 

ವ್ಯಕ್ತಿ ಜೀವನವನ್ನು ಎಲ್ಲ ಸ್ತರಗಳ 
ಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ 
ಪ್ರಭಾವಿಸಿ ನಿರ್ದೇಶಿಸಿ ರೂಪಿಸುವ ಮೂರು 
ಮಾನವ ಕೃತ ಬಲಗಳಿವೆ; ಪ್ರಭುತ್ವ, 
ಧರ್ಮೆ ಮತ್ತು ವಿಜ್ಞಾನ. ಇವು ನಿಸರ್ಗ 


ನೆಂ ೮, "ಅತ್ರಿ', ಕಾಮೂಕ್ಷಿ ಆಸ್ಪತ್ರೆ ರಸ್ತೆ 
ಸರಸ್ವತೀಪುರ 
ವೆಕ್ಕಿ ಸೊರೆಂಿ ೫೬೦ ೦೦೯ 


೬4 
'ಜನೈನಲ್ಲ. ಸಮಾಜ ವಿಕಸನದ ಫಲ 
ಪ್ರಭತ್ವ, ಇದು ಲೌಕಿಕ; ಅಜ್ಞಾತ 


ಬಗೆಗಿನ ಚಿಂತನೆ ಊಹನೆಗಳ ಫಲ 
ಧರ್ಮ, ಇದು ಭಾವನಾತ್ಮಕ ; ಮಾನವೆ 
ಮತಿ-ನಿಸರ್ಗ ಅಂತರ ಕ್ರಿಯೆಯ ಫಲ 
ವಿಜ್ಞಾ ನ್ಯ ಜೀವನನ ನಾಲ್ಕು ಪ್ರಾಥವಿಸಿಕ 
ಆವಶ್ಯಕತೆಗಳಾದ ಉಸಿರು, ಅಶನ, ವಸನ 
ಮತ್ತು ವಸತಿ ಪೈಕಿ ಉಸಿರಿನ ಹೊರತಾಗಿ 
ಉಳಿದ ಮೂರನ್ನೂ ಒದಗಿಸುವ ತಂತ್ರವೇ 
ವಿಜ್ಞಾ ನ. ಪ್ರಭುತ್ವ ಮತ್ತು ಧರ್ಮ 
ವ್ಯಕ್ತಿ ನಿಷ್ಕ ವಾದವು. ನಿಸರ್ಗ ಇವನ್ನು 
ಪುರಸ್ಕರಿಸುವುದಿಲ್ಲ. ವಿಜ್ಞಾ ನವಾದಕೋ 
ವಸ್ತು ನಿಷ್ಕ, ಸಾಕ್ಷಾತ” ನಿಸರ್ಗವೇ ಇದರೆ 
ನಿಕನ. ಈ ಮೂರು ಮಾನನಕೃತ ಬಲಗಳ 
ಸಾಮರಸ್ಯವೇ ವೈ ಜ್ಞಾನಿ ಕ ಮನೊ 
ಧರ್ಮ, ಸುಖೀಜೀವನದ ಭದ್ರ ನೆಲಗಟ್ಟು. 
ಪ್ರಸಕ್ಕ ಪುಸ್ತಕ ಐತಿಹಾಸಿಕ ದಾಖಲೆಯೂ 
ಹೌದು, ವೈಚಾರಿಕ ಚಿಂತನೆಯೂ ಹೌದೂ. 


ಜಿ. ಟ. ನಾರಾಯೆಣರಾವ*್‌ 


ಸಾಕ್ಷರತೆ ಅನತಿಭನ ಭಂಡಾರಕ್ಕೆ ಬೀಗದ ಕ್ಸ $ 
ಸಾಮಾಜಿಕ ಪುನರತಿಶ್ಕಾನಕ್ಕೆ ದಾರಿ, 


—ನೇಯೀಿನ್‌ ರೀಡ್‌ 


ಲೇಖಕರು ಮತ್ತು ಲೇಖನಗಳು 


ಶ್ರೀ/ಶ್ರೀನುತಿಯನರಾದ-- . ಸಂಚಿಕೆ. ಪುಟ 
ಅನ್ನಪೂರ್ಣಮ್ಮ ಬ ತು. 
ಅಧಿಕಾರಿಗಳೊಂದಿಗೆ ಸುಮಧುರ ಸಂಬಂಧ ಇಟ್ಟು ಶಾ. ೨ 
ಪುಸ್ತಕ ಸರಿಚಯ 1; ೨ ೭೬ 
ಮನೋಬಲದಿಂಡೆ ಕಾಯಿಲೆಯನ್ನು ದೂರಮಾಡಿ ೫ 
ಸತ್ಯವನ್ನೇ ನುಡಿ ೭ 
ಅನಿಶಾರಾವ" ಎಂ. p 
ಅಧ್ಯಯನ ವೈಕಲ್ಯ 4 ಛ್‌ ೪೪ 


ಅರುಣಾ ಸಿ. ರಮೇಶ್‌ ಡಾ| 
ಅರಿವಳಿಕೆ ಶಾಸ್ತ್ರ ೨ ಗಿ ೬೬ 
ಅಡ್ಯನಡ್ಕ ಕೃಷ್ಣಭಟ್ಟ 1 (1. 
` ಜ್ಞಾನ ಘನ ೧೦ ೧೧ 
ವಿಜನ 2... ಗಿ ೬೫ 
ಅಜಾ ನ “eee ೧.೨ ೨೬ k 
ಇ 


ಅಯ್ಯ ಜಿ. ಎಲ್‌. ಎನ್‌. 
ಹಳ್ಳಿಗಳಲ್ಲಿ ಸಾ _ವಲಂಬನೆ--ಗಾಂಧೀಜಿಯನರ ವಿಚಾರ ಧಾರೆ ೪ A 


ಅಂಬಿಕ ನಿ. ಎನ್‌. 


ಹೀಗಿದ್ದರು ನಮ್ಮ ಅಪ್ಪ PR ೧ ೧೬ 
ಅರುಣಚಂದ ಮುಧೋಳ್‌... | 

ಎದುರು ಮನೆಯ ಮೀನಾ “a. 09 ತತ 
ಕರನೀರಪ್ರಭು ಕ್ಯಾಲಕೊಂಡ ಡಾ|... 

ಮಾದಕ ವಸ್ತುಗಳ ಮಾಯಾಜಾಲ ಕಳ ೧ ೬೬ 

ಗುಟಕಾ ನಂಟು ಸಾವಿಗೆ ಗಂಟು ಕ ೪ ೩೪ 

ನಾಗ ದಂಗಾಡ ಜನ ಷ್‌ ಹ ೫೬ 

ಪ್ರಸಂಚದಲ್ಲಿ ಸಂಡರ ಸಂಖೆ ಹೆಚ್ಚು ತ್ರಿಜಿಯೇ? ಮ ೯ ೩೫ 

ಕೊರತೆಯ ಕಾಯಿಲೆಗಳು ತ... ಗಿಗಿ ೫.೨ 
ಕೃಷ್ಣಕಾಂತ್‌ ಓ, ನಿ, ಡಾ|... 

ಜೈ ವಶಂತ್ರ ವಿದ್ಯೆಯ ಉಪಯೋಗಗಳು ys ಬಟಗಲ್ಹ್ಲಕಂ 
ಕುಷಾರಸ್ಪ ಜಿ. 


ಕಾಲಾಕೀತರು ಈ. ೪೮೯.೯ ೪೪ 


ಲೇಖಕರು ಮತ್ತ್ತು ಲೇಖನಗಳು 


ಶ್ರೀ/ ಶ್ರೀಮುತಿಯನರಾದ- 
ಕೇತವಮೂರ್ಕಿ-- 
ಗಜ ರಕ್ಷಣೆ 
ಗುರುಪ್ರ ಸಾದ" ಬಿ. ಆರ್‌. 
ಅಂತರಿಕ್ಷದಲ್ಲಿ ಭಾರತ. ಸಾಧನೆಗಳ ಸರಮಾಲೆ 


ಗೋಪಾಲ ಆಶ್ರಿತ 
ನಮ್ಮ pe ಬಲು ಕೆ ಷ್ಠ 
ನಾನೆಷ್ಟು ಪ್ರಾ ಮಾಣಿಕರು?' 


ಚಂದ್ರ ಶೇಖರ ಎ. ಪಿ... 
ಪುಸ್ತ ಕ ವಿಮರ್ಶೆ 
ಮರ-_ನರ ಸಂಬಂಧ ಆನಿವಾರ್ಯವೆ? 
ಕೃಷಿಕರ ಪರವಾಗಿ ಸರ್ಕಾರ ಏನು ಮಾಡಬೇಕು? 
ಸ್ತ್ರೀ ಸಮಾನತೆ ಸಾಧ್ಯವೆ? 
ಸಾವಯವ ಕೃಷಿ-ನನ್ನ ಅನುಭವ 


ಚಂದ ್ರಶೇಖರಾರಾಧ್ಯ 
ಕನ್ನಡ ನಾಡು ನುಡಿ ಮುತ್ತು ಸಂಸ್ಕೃತಿ 
ನಾ ಕಸ್ತೂರಿ ಮತ್ತು ವಯಸ್ಕರ ಶಿಕ್ಷಣ 
ಐ.ಎನ್‌.ಎ, ರಾಮರಾವ" ಅವರ ನೆನಸಿನಿಂದ 
ಪುಸ್ತಕ ಪರಿಚಯ 


ಚಂದ್ರವದನರಾವ" ಎಚ". ಆರ್‌. 
ಹಿಗೊಬ್ಬ ಅನಕ್ಷರಸ್ಥ 
ಆಕಾಶ ಕೊಳ್ಳಲು ಅಥವಾ ಮಾರಲು ಸಾಧ್ಯನೆ ? 
ಕ್ರಿಸ್ಮಸ್‌ ಉಡುಗೊರೆ 
ಅಂತ 
ಸತ್ಯ-ವಿಥ್ಯ 
ಹದಿನೈದು ಜನ ಅಸಾಮಾನ್ಯ ಕೊಲೆಪಾತಕರು 
ಹಾಂಗ್‌ಕಾಂಗ್‌ -೯೭ರೆ ಅನಂತರ 
ಕ್ಲೊ ನಿಂಗ್‌ ನಿಂದ ಹೊಸ ಕುರಿ 


ಗುರಿಕಾರ 
ಅಚ್ಚ ಳಿಯದ ಪುಟಗಳೂ 


ಜಯೆಂತಿಬಾಯಿ ಎಂ. 
ಬಿ. ಎಂ. ೧೩೨ ವಿಮಾನದಲ್ಲಿ ತುರ್ತು ಸಂದರ್ಭ 


ಸಂಚಿಕೆ 


೧೦ 


೧೧ 


೮.೯ 


೭೫ 


೩೬ ಪುಸ್ತ ಕ ಪ್ರಪಂಚ--ಸೆಪ್ಟೆಂಬರ್‌, ೧೯೬೭ 


ಕ್ಷ 


ಶ್ರೀ/ಶ್ರೀಮತಿಯವರಾದ-- 
ಜೋಯಿಸ" ಎಂ. ಎನ್‌. 
ದಂತ ಕಥೆಯ ನಾಯಕ ಸುಭಾಷ" ಚಂದ್ರಬೋಸ್‌ 


ತಿನ್ಸೇಸಾ ಎನಿ ಡಾ| 
ಭಾರತೀಯ ಸಂಸ್ಕತಿಯ ಮೊದಲ ಮುಸ್ಲಿ ೦ ವಿದಾ ಎಂಸ 


| ಹ ಆಲ್‌ ಬೆರೋನಿ 
ದುರ್ಗಾ ನಿ. ಎನ್‌. 
ಕೊಕ್ಕ ಎರಡಕ್ಕು ದುಃಖ ಕಾಣಕ್ಕ ಜಾ 
ದೇಜಗೌ 
:. ಮೂರು ತುಂಬಿದ ಕಸ್ತೂರಿ ಆಹ 
ಸಾ ತಂತ್ರ ಬ ಯ ಕೇತಾಜಿ én 


ಸಜ್ಜಿ ನಿಕೆಗೆ ಮತ್ತೊಂದು ಹೆಸರು ವೀರೇಂದ್ರ 
ಸಾ ತಂತ್ರ ತದ ಸುವರ್ಣಮಹೋತ್ಸವ 


ವಯಸ್ಕ ಶಿಕ್ಷಣತಜ್ಞ ಇನ್ನಿಲ್ಲ | | ಜಾ 


ನಂಜುಂಡಸಾ ಎನಿಸಿ ಎ. ಡಿ 
ಕ್ಷೀರಕ್ಪಾಂತಿಯ ಹರಿಕಾರ ಡಾ|| ಕುರಿಯನ್‌ 
ನಾರಾಯಣರಾವ್‌ ಜಿ, ಓ.. 
ವಿಜ್ಞಾನಿ ಐನ್ನ್‌ಸ್ಟೆ ಪನ್‌ ದೃಷಿ ಸಿಯಲ್ಲಿ ಮಹಾತ್ಮ ಗಾಂಧಿ 
ತಿಟ್ಟ ಕೃಷ್ಣ ಅಯ್ಯಂಗಾರ್‌ 
ಣಾ 


ಪ್ರಸ್ಮಕ ಪರಿಚಯ ನ 


ನಾಗಚಂದ -- 
ಪುಸ್ಮಕ ಪರಿಚಯ 
ನಾಗಪ್ಪ ಓ. ಆರ್‌, 
ರಾಸಿ ಯೆ ವಯಸ,ರ ಶಿಕ್ಷಣದ ದಾರಿ ದೀಪಗಳು 
ಭಾರತದಲ್ಲಿ ಕುಟುಂಬ ಯೋಜನೆಯ ಇತಿಹಾಸ 
ನಾಗಣ್ಣ Nau 
ಒಂದು ಬಟ್ಟಲು ಚಹಾ 
ಕಡವೊ_ಮೂಲ್ಡ್ಚಿ ; 
ಸುಭಾಷ” ಬೋಸರ ಬಾಲ್ಕ ಕಾಲ 
ಜನಸಂಖ್ಯಾಸ್ಫೋಟ ; ಗಾತ್ರ, ಗುಣ 


ನಮ್ಮ ಉಪರಾಷ್ಟ್ರಪತಿ ಶ್ರೀ ಕೃಷ್ಣ ಕಾತ್‌ ಅವರು .,,. 


ಸಂಚಿಕೆ 


೬ 


೧೧ 


8 


ಹ 


ಎ (ಜೆ ಜೆ ಇಟ ಜೆ 


| 


ಲೇಖಕರು ಮತ್ತೊ ಲೇಖನಗಳು 


ಶ್ರ್ರೀ/ಶ್ರೀಮತಿಯವರಾದ-- 
ನಾಗಾಲೋಟಮುಠ ಎಸ್‌. ಜೆ. ಡಾ 


ಹಳ್ಳಿಯ ಮುದುಕ ಹಾಗೂ ವೈದ್ಯ ವಿಜ್ಞಾ ನಿ 


ಜಾಣ ರೋಗಾಣುಗಳು 
ಕಜ್ಜಿ ಅಥವಾ ಹುರುಕು 
ಕಾಲರಾ ರೋಗ 


ಫೀರದ ನಾಗರಾಜರಾವ್‌" 
ಧೂಮಪಾನೀಯ ಮಡದಿ 
ಮಗುವಿಗೆ ಸಂಗೀತ ಕಲಿಸುವುದು ಹೇಗೆ? 
ಎಲ್ಲಾ ಆಸ್ತಿಯಂತೆ 


ಪರಿಣೀಶ ಬಿ. ಆರ್‌. 
ಕೃಷಿಗೆ ಕೈಗಾರಿಕೆಯ ಸ್ಮಾನಮಾನ 
ವಿಜಾ ನ ಮತ್ತು ಭಾರೆತೀಯ ಸಮಾಜ 
ಮಾಹಿತಿ ಕ್ರಾಂತಿ ವರವೇ? ಶಾಪನೆ? 
ಭಾರತದಲ್ಲಿ ಪಂಚಾಯಶ್‌ರಾಜ್‌ 
ಪರಿಸರ ಮತ್ತು ಪ್ರಗತಿ 


ಭಟ್ಟ ಗ. ನಾ... 
ಅದೃಸ್ಠೆ ಕೈದ ಡಾಲರ್‌ 
ಬಂಗಾರದ ಕನಸು 
ಎರಡು ಸಲ ಹುಟ್ಟಿ ದೆ ಮಗು 


ಏಪ್ರಿಲ್‌ ಒಂದು ಮೂರ್ಯರೆ ದಿನ ವಿಕೆ? 


ಭಟ್ಟ ಜಿ. ಎಸ್‌. 
ನೀರು 
ಕಲಾತಪಸ್ವಿ ಸಿ. ಆರ. ತಿಸ್ಪೇಸ್ವಾವಿಿ 


ಮಂಜುನಾಥ ಎನ್‌. 
ಮುಹಾೂಮಾನ ಗೌತಮಬುದ್ಧ 


ಮಾಧವರಾವ್‌ ಮುಧೋಳ್‌ 
ಮಮತೆ 
ಹಣ ಪ್ರಕಟನೆ 


ಮಹಾಜೀವ ಗೋಖಲೆ (ಬಿ ಫ್ರಗೇಡಿಯಂ") 


ಸರತ ಒಂದು ಸಿಂಹಾವಲೋಕನ 


ಸಾ_ತಂತ್ರ್ಯಪೂರ್ವ ಹಾಗೂ ಸಾ ತಂತ್ರೋತ್ಸರ 


೧೨3 


44 


ಪುಟ 


೩೮ 


೧೬ 


te ಪುಸ್ತ ಕ ಪ್ರಪಂಚ- ಸೆಪ್ಟೆಂಬರ್‌, ೧೯೯ 


ಶ್ರ್ರೀ/ಶ್ರೀಮುತಿಯವರಾದ 
ರಂಗಧಾಮಯ್ಯ 
ಪುಸ್ತಕ ಪರಿಚಯ eee 


ಕಾಮಕೃಷ್ಣ ಆರ". ಡಾ|... 
ಸೂವರ್‌ಕಾಪ್‌ ಕಿರಣ್‌ ಬೇಡಿ 
ರಾಘವೆಂದ್ರ ಜಿ. ಓ.. 
ನೆತ್ತರು ಕುಡುಕನೀಗ ಆರೋಗ್ಯದಾಯಕ 
ಧೂಮಪಾನ ಪುರಷರ ಸ ಎತ್ತೇ? 
ರಾಧಾಕೃಷ್ಣ ಎ. ಫಿ. ಡಾ||... 
ಇನ್ಸ್‌ ಕಿರಣಾವಿಷ್ಠಾರಕ್ಕೆ ನೂರು ತುಂಬಿಜೆ 
ಕಾಧಓ. ಎ... 
| ಮನಸ್ಸಿದ್ದ ಕೆ ಮಾರ್ಗ 
ರಾಘವಕುಮಾರಿ ಎ. ಎಸ್‌. ಡಾ|... 
ಕಲಿಕೆಯಲ್ಲಿ ಹೊಂದಾಣಿಕೆ ಮತ್ತು ವರ್ತನಾ ಸಮಸ್ಯೆಗಳು 
ವ್ನಕಿ, ತ್ನಪಿ 
ಸ್‌ ಬ 
ಕಲಿಕೆ ತೊಂದಕೆಗಳು ಸಮಸ್ಯೆಗಳು ಮಾರ್ಗದರ್ಶನ 
ಸಮಸ್ಯೆಯ ಸುಳಿಯಲ್ಲಿ ಮಹಿಳೆ 
ಕಾಘವೇಂದ ರಾವ್‌ ಕೆ. ಎ. ಡಾ|| 
ವ್ಯಾಯಾಮ 
ಮಾನವ ಹಕ್ಕುಗಳು ಮೆತು, ಮುಕ್ತ ಸಮಾಜ 
ಕುಕಿ, ಜೆಮಾಲ- 


ಸ್ತಿ 
ಪುಸ್ತಕ ಪರಿಚಯ 


“wee 


ಕೋಹಿಣಿಶರ್ಮ ಎಸ್‌... 
ಮಕ್ಕಳ ಶಾಲೆ ಮನೆಯಲ್ಲೆ 
ಕನ್ನಡ ನಾಡಿನ ಹಬ್ಬ ಹರಿದಿನಗಳು 
೪ಕ್ಷ್ಮ ನಾಟಾರ್‌ ಎಂ. ಎಸ್‌... 
ಕ ಗುರುಗಳು 
ಬಹೂಪಯೋ!ಗಿ ಅತಿಕೆ 


ಕಲ್ಪವೃಕ್ಷ ಕೊಗು ನ 


ಕೇಖಳಕರೊ ಬಿತ್ತು ಲೇಖನಗಳೂ 


ಶ್ರೀ/ಶ್ರೀನಂತಿಯೆನರಾಡ- 

ಲಲಿತ ಓ. ಎಸ್‌. 
ಕೂಲಿಕಾರರ ದಾರಿದೀವಿಗೆ ಮೀರಾಮೆಹಡೀವನ್‌ 
ಬೆಳಿ ಕೈಯ ದೀಪಗಳು 
ಬಟವಾಡಿಯಾಗದ ಪತ್ರ 
ವಿಶ್ವ ದೆ ಅತಿದುಷ್ಟೆ ಹೆಣ್ಣು ಮೇರಿಟ್ಯೂಡರ” 
ಜಪಾನಿಯರ ಬಗ್ಗೆ ಈರ್ಷೆ ಬೇಡ 
ಜಿಹಲಿಯ ಕಿಂದರಜೋಗಿ ಕೇಶವ ಶಂಕರಸಿಳ್ಳೆ 
ಧೀಮಂತ ಚೇಶನ ಆರ್ಥರ್‌ ಅ್ಯಷ್‌ 
ಕ್‌ಗೆಶನದೆ ಬಳುವಳಿ 
ಎಣೆ ಇಲ್ಲದ ಚಾರ್ಲ್ಸ್‌ ಡಿಕನ್ಸ್‌ 


ಲಕ್ಷ್ಮಣರಾವ್‌ ಜೆ. ಆಂ". ಡಾ||. 
ವಿಜ್ಞಾ ನ ಮತ್ತು ಧರ್ಮ 


ಲಕ್ಷಿ (ನಾರಾಯಣ 
ಕಣು ಗಳು ಇಲ್ಲಿಲ್ಲ 
ಬರ” 


ಲಲಿತ ಎ. ಹಿ. 
ಅವಿಸ್ಮ ರಣೀಯ ಜ್ಯಾಕ್‌ ಗಿಬ್ಬನ್‌ 


ಳೀಲಾಪ್ರ ತೆ ಕೆ. ಡೂ 
ಡಾ1 ಶೆ. ಕೃ ಷ್ಣ ಮೂರ್ತಿ--ನಾ ಕಂಡಂತೆ 


ವಿಜಯರಾಜ್‌ ಜ್ಯ ಎ. ಹ್‌ 
ಪುಸ್ತಕ ಪರಿಚಯ 


ವೆಂಕಟರಮಣ ಶೆಟ್ಟ ಸಿ, ಜೆ... 
. ಪುಸ್ತಕ ಪರಿಚಯ 


ತೆ ವೈನೀ ೫ 
ಶಾಯಿಯ ಜೀವಂಶ ಉಡುಗೊರೆ 
; ಅಂಬಿಕಾ ಪ್ರದಾನಿಸಿದ ಉಡುಗೊರೆ 


ಶ್ರಿ (ವೆಂಕಟರಮಣ ಟ, ಡಾ|... 


ಆಕಾರ ಸೇವನೆ 

ಇದು ಶ್ಯಾಗಿ) ? 

ಚುನಾವಣೆ ಮೆತು, ಭರವಸೆಗಳು 
ಶಿ (ಪಾದಭಟ್‌ 

ಪುಸ್ತಕ ಪರಿಚಯ 


ಮೇಧಾಪಾಟೃ ರ್‌ -ಜಢಜಾಗೃತಿಗೆ 
ಹಾಲೂಡಿಸುತ್ತಿ ರಾವ ತಾಯಿ 


ಆತಿ ಉದೆ ಗ ಕೆಲವು ಸತ್ಯಾಂತಗಳು 


೧೦ 


೧೨ 


೮.೯ 


: ೪೮೦ .. ಫ್ರಸ್ತಕ ಪ್ರಷಂಚ--ಸೆಸ್ಟ್‌ ೦ಬರ್‌, ೧೯೯೬ 


ಶ್ರೀ/ಶ್ರೀನುತಿಯವರಾದ-- ಸಂಚಿಕೆ. ಪುಟ 
ಶ್ರೀನಾಥ್‌ ಡಿ. ಎನ್‌". 
ವಿಭಜನೆ ವಾ್‌ ೩೫ 
ಶ್ರೀನಿವಾಸ ವಿ. 
ಉನ್ನ ತಸ್ಕಾನವನ್ನು ಕುರಿತು ಸಹ ಸಹಿ ೩೪ 
ಶೋಬಾ ಪಾಹೀಲ- - | 
ಪುಸ ಕ ಸರಿಚಯ MSE - 2 
ಶಂಸ ಐತಾಳ | 


ಸಿಟ್ಟು : ಒಂದಿಷ್ಟು ಮಾಹಿತಿಗಳು 
ಸರಸ್ವತಿ ಬಡೆಕ್ಕಿಲ 


9 
೧ 
ಬ 


ಸದಾಸೂರ್ಯೋದಯ ವಿರುವಲ್ಲಿ ತೆ ೪ ೩೦ 
ಗ್ರಾಹಕ ಸೇನಾನಿ ಎಂ. ಆಂ". ಪೈ | ಸ ೩ ೯ 
ಪುಸ್ತಕ ಪರಿಚಯ ೬ ೭೬ 
ಆ ಹುಡುಗಿ ಲೈನ” ಪ್ರಾ ಕ್ರಿಕ್‌ ಫಿ ೭ ೪೮ 
ವ್ಯಕ್ತಿ ವಿಚಾರ uss, ಲೆ ೬೬ 
ಪುಸ್ತಕ ಸರಿಚಯ TO 
ಗಾಮಿನಿಯ ಉಡುಗೊರೆ ಹಸಿ 1 ೧೨ 
ಸತ್ಯನಾರಾಯಣ ಬಿ. ಡಿ. ಡಾ 
ಹುಚ್ಚುನಾಯಿ ರೋಗ : ರೇಬೀಸ್‌ blk ೩ ೫೦ 
ಸಾತನೂರು ದೇವರಾಜ್‌ 
ಪ್ರಾಣಿಗಳ ವಾಸಸ್ಥಾನದ ಸಾರ್ವಭೌಮತ್ವ “೧.೫ 
ಬಾವಲಿಗಳ ಲೋಕ nM ೨ ೫೭ 
ತಳಿನಿಜ್ಞಾ ನ ಪಿತಾಮಹ ಗೆ ಗೋರಿಯೋಹನ" ಮೆಂಡಲ್‌ ೬. A 
ಸುಧೂಹರೀಶ್‌-- | | 
ಭಾಷೆ ಮತ್ತು ವಿಜ್ಞಾ ನ Ke ೧ ೬೩ 
ಸುಬ ತ್ರಹ್ಮಣ್ಯಂ ಎನ... y 
ಯಮಾಪ ಜಯಂ ಟೂ ೨ ೬೪ 
ಸತ್ಯನ ಅಭಾ ಟ, ನಿ. | 
ಈಶಾವಾಸ್ಯಂ : ಒಂದು ಪ್ಪ ಶ್ರ ವಾಸ ಕಷ್ಣನ RR ೬೧ 
ಕಾಲತಿಸೋಮಕಶೇಖಂ.... 


ಪುಸ್ತಕ ಪರಿಚಯ A » ೬೪ 


ಗಾ FE 2 ಸ 


ಮ ಆ ಸ್‌ A ps 


ಆ ATE ಟೋ 1 MS ಟೆ 
* ee 00 1160/19 )- 


eh: 


PA 


ಇ 


JE ನಾನಾನಾ 


KRNN.29 LICENCE No. 21 
Reg. No. i LICENCED TO POST WITH PAYMENT 


ES 
Edited by chandrashekhararadhya, Printed by Papanna 
Printed & Published by Karnataka State Adult Education Council, 
5/1, Vinoba Road, Manasa Gangothri, Mysore-570 006. 


Phone: 512485 


